ಬಾ ಮತ್ತು ಬಾಷು 150ನೇ ವಷ್ಷಾಚದಡ - ಪುಸ್ತಕ ಮಾಲಕ 


| 


ಮೋಹನದಾಸ್‌ ಕರಮಚಂದ್‌ ಗಾಂಧಿ 


೫.1 


ಬಾ-ಬಾಷು 150ನೇ 


ಮೋಹನದಾಸ್‌ ಕರಮಚಂದ್‌ ಗಾಂಧಿ 


ಅನುವಾದಕರು 
ಶ್ರೀ ಜಿ. ಆರ್‌. ಪಾಂಡೇಶ್ವರ 


ಪ್ರಕಾಶಕರು 
ಈರ್ನಾಟಕ ಗಾಂಧೀ ಸ್ಕಾರಕ ನಿಧಿ 
ಗಾಂಧೀ ಭವನ, ಕುಮಾರ ಪಾರ್ಕ್‌ ಪೂರ್ವ 
ಬೆಂಗಳೂರು - 560001, ದೂರವಾಣಿ : 080-22261967 


SWATHANTRYA 

Written by M. K. Gandhi, 
Translated by G. R. Pandeshwar, 
Published by Hon. Secretary 
Karnataka Gandhi Smaraka Nidhi 
Gandhi Bhavana, Kumara Park East 
Bengaluru - 560001 

Phone : 080-22261967 


15! Edition : 1960 
2nd Edition : 2008 


Revised 3rd Edition : 2018 


Copies : 5000 Nos. 
Pages : XVN+69 

Price : 42/- 

Print : CreativeGeekz 


Yadhava College Road 
Madhava Nagara, Bengaluru 
Ph: 080 40927049 


ಅರ್ಪಣೆ 


ಕರ್ನಾಟಕ ಗಾಂಛೀ ಸ್ಕಾರಠ ನಿಧಿಯ ಮಾಜ ಅಧ್ಯಕ್ಷರಾದ 


ಶ್ರೀ ಕಡಿದಾಜ್‌ ಮಂಜಪ್ಪ ಅವಂಗ 
ಗೌರವಪೂರ್ವಕವಾಗಿ 


ಮುನ್ನುಡಿ 
ವಿಶ್ವದ ಚರಾಚರ ಜೀವ ಸಂಕುಲಗಳಿಗೆ ಸ್ವಾತಂತ್ರ್ಯವೇ ಪ್ರಥಮ ಮತ್ತು 
ಜೀವ ವಿಕಾಸದ ಮೂಲಭೂತ ಹಕ್ಕಾಗಿದೆ. ಪ್ರಪಂಚದ ಆದಿಯಿಂದಲೂ 


ಸ್ಥಾತಂತ್ಯದ ಹಕ್ಕಿಗಾಗಿ ಮಾನವನ ನಿರಂತರ ಹೋರಾಟದ ಕಥನವೇ 
ಇಂದಿನ ವಿಶ್ವದ ಇತಿಹಾಸವಾಗಿದೆ. 


ವಿಶ್ವದ ಭಾಗವೇ ಆಗಿರುವ ಭಾರತದ ವಿಮೋಚನಾ ಹೋರಾಟದ 
ಪ್ರಮುಖ ರೂವಾರಿಯಾದ ಮಹಾತ್ಮ ಗಾಂಧೀಜಿ ಅವರು 'ಸ್ವಾತಂತ್ರ್ಯದ' 
ಕುರಿತಾಗಿ ಬರೆದ ಬರೆಹಗಳನ್ನು, ಹೋರಾಟದ ಮಾರ್ಗದಲ್ಲಿ ಕಂಡುಕೊಂಡ 
ಸ್ವಾತಂತ್ರದ ಅರ್ಥ, ಆಶಯ, ಗುರಿಗಳನ್ನು ಮತ್ತು ಸ್ವಾತಂತ್ರ್ಯ 
ಎನ್ನುವುದು ಜೀವನದ ಸಿದ್ಧಾಂತವಾಗುವ ಪರಿಯನ್ನು ಅವರ "ಹರಿಜನ',* 
ಮತ್ತು "ಯಂಗ್‌ ಇಂಡಿಯಾ' ಪತ್ರಿಕೆಗಳಲ್ಲಿ ಚರ್ಚೆಗೆ ಒಳಪಡಿಸಿರುವುದನ್ನು 
ಶ್ರೀ ಜಿ. ಆರ್‌. ಪಾಂಡೇಶ್ವರ ಅವರು ಅನುವಾದ ಮಾಡಿ ಕನ್ನಡೀಕರಿಸಿದ್ದಾರೆ. 


ಕನ್ನಡ ಭಾಷೆಯಲ್ಲಿ ಈ ಕೃತಿ ಅಗತ್ಯವಾಗಿದ್ದನ್ನು, ಬೇಡಿಕೆಯಿರುವುದನ್ನು 
ಮನಗಂಡು ಗಾಂಧೀ ಭವನದಿಂದ ಬಾ ಮತ್ತು ಬಾಪು 159ನೇ 
ವರ್ಷಾಚರಣೆಯ ಸಂದರ್ಭದಲ್ಲ ಪರಿಷ್ಕೃತ ಆವೃತ್ತಿಯನ್ನು ತಂದಿದ್ದೇವೆ. 
ಈ ಕೃತಿಯನ್ನು ಪ್ರಥಮವಾಗಿ ಪ್ರಕಟಿಸಿದ ಗಾಂಧೀ ಭವನದ ಪ್ರಥಮ 
ಅಧ್ಯಕ್ಷರಾದ ಶ್ರೀ ಆರ್‌.ಎಸ್‌. ಹುಕ್ಕೇರಿಕರ್‌ ಅವರನ್ನು ಮತ್ತು ದ್ವಿತೀಯ 
ಮುದ್ರಣವನ್ನು ಪ್ರಕಟಿಸಿದ ಡಾ. ಹೊ. ಶ್ರೀನಿವಾಸಯ್ಯ ಅವರನ್ನು 
ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. 


ಈ ಪುಸ್ತಕದ ಪ್ರಕಟಣೆಗೆ ಮುತುವರ್ಜಿಯಿಂದ ಶ್ರಮಿಸಿರುವ 
ಗೌ. ಕಾರ್ಯದರ್ಶಿಗಳಾದ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರಿಗೂ ಮತ್ತು 
ಈ ಪುಸ್ತಕ ಪ್ರಕಟಣೆಗೆ ಸಹಕರಿಸುತ್ತಿರುವ ಎಲ್ಲಾ ಸದಸ್ಯರಿಗೂ 
ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 

ಈ ಕೃತಿಯನ್ನು ಅಂದವಾಗಿ ಮುದ್ರಿಸಿ, ಮುಖಪುಟ ವಿನ್ಯಾಸಗೊಳಿಸಿದ 
ಕ್ರಿಯೇಟಿವ್‌ಗೀಕ್ಸ್‌ನ ಶ್ರೀ ಮಹೇಶ್‌ ಮತ್ತು ಸಿಬ್ಬಂದಿಗಳಿಗೆ ವಂದನೆಗಳು. 


ಬೆಂಗಳೂರು ಡಾ. ವೂಡೇ ಪಿ. ಕೃಷ್ಣ 
ಜುಲೈ 24, 2018 ಅಧ್ಯಕ್ಷರು 
ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ಮೊದಲ ಮಾಡು 


ಗಾಂಧೀಜಿ ಕುಳಿತಲ್ಲಿ ದೇವಮಂದಿರವಾಯಿತು; ನಡೆದಲ್ಲಿ ಪದಿತ್ರ 
' ಭೂಮಿಯಾಯಿತು - ಎಂದು ಪಂಡಿತ ನೆಹರೂ ಅವರು ಹೇಳಿದರು. 
ಗಾಂಧೀಜಿಯವರ ಜೀವನಕಾಲದಲ್ಲಿ ಅವರ ಮಾರ್ಗದರ್ಶನದಲ್ಲಿ 
ಕೆಲಸವನ್ನು ಮಾಡುವ ಸೌಭಾಗ್ಯವು ಅನೇಕರಿಗೆ ಲಭಿಸಿತು. ಅವರ 
ವ್ಯಕ್ತಿತ್ವವನ್ನು ತೋರಿದ ದಾರಿಯನ್ನು ಇಂದು ನಾವು ಅವರ ಲೇಖನಗಳ 
ಮೂಲಕ ಕಂಡುಕೊಳ್ಳಬೇಕಾಗಿದೆ. 


ಗಾಂಧೀಜಿಯವರ ವಿಚಾರಗಳನ್ನು ಈ ರೀತಿ ಜನತೆಯ ಮುಂದಿಡುವ 
ದೃಷ್ಟಿಯಿಂದ ಗಾಂಧೀ ಸ್ಮಾರಕ ನಿಧಿಯವರು ಬೇರೆ ಬೇರೆ ಭಾರತೀಯ 
ಭಾಷೆಗಳಲ್ಲಿ ಗಾಂಧೀ ಸಾಹಿತ್ಯವನ್ನು ಭಾಷಾಂತರಿಸಿ ಪೂರೈಸುತ್ತಿದ್ದಾರೆ. 
ಕನ್ನಡದಲ್ಲಿ ಈಗಾಗಲೇ ಇಂಥ ಅನೇಕ ಪ್ರೌಢ ಪ್ರಕಟಣೆಗಳಾಗಿವೆ. 


ಹೆಚ್ಚು ಸರಳವಾದ ಭಾಷೆಯಲ್ಲಿ ಗಾಂಧೀ ಸಾಹಿತ್ಯವನ್ನು ಒದಗಿಸುವ 
ದೃಷ್ಟಿಯಿ೦ದಲೂ, ಇಂಥ ಪ್ರಕಟಣೆಗಳು ಹಣ ಮತ್ತು ಆಕಾರಗಳ ದೃಷ್ಟಿಯಿಂದ 
ಹೆಚ್ಚು ಸಂಗ್ರಹಾನುಕೂಲವಾಗಿರುವಂತೆಯೂ ಇನ್ನೂ ಎರಡು ಆಕಾರಗಳಲ್ಲಿ 
ಗಾಂಧೀ ಸಾಹಿತ್ಯವನ್ನು ಪ್ರಕಟಿಸುವುದೆಂದು ನಿರ್ಧರಿಸಿತು. ಈ ಗ್ರಂಥಗಳ 
ಉದ್ದೇಶ ಗಾಂಧಿತತ್ವಜ್ಞಾನ ಅಲ್ಲದೆ ಸಾಹಿತ್ಯದ ಮೌಲ್ಯಮಾಪನವಾಗಿರದೆ, 
ಭಿನ್ನ ಭಿನ್ನ ವಿಷಯಗಳ ಬಗೆಗೆ ಗಾಂಧೀಜಿಯವರು ಹೇಳಿದ ಮಾತುಗಳನ್ನು 
ತದ್ವತ್ತಾಗಿ ಭಾಷಾಂತರಿಸಿ ಕೊಡುವುದೇ ಆಗಿದೆ. ಪ್ರಸ್ತುತ ಗಂಥವು 
ಗಾಂಧೀಜಿಯವರು ಸ್ವಾತಂತ್ರ್ಯದ ವಿಷಯವಾಗಿ ಕಾಲಕಾಲಕ್ಕೆ ವ್ಯಕ್ತಮಾಡಿದ 
ವಿಚಾರಗಳ ಸಂಕಲನ ಮತ್ತು ಭಾಷಾಂತರ ಗ್ರಂಥವಾಗಿದೆ. 


ಈ ಪ್ರಕಟಣೆಗಳಲ್ಲಿಯ ಮೊದಲಿನ ಮಾಲಿಕೆಯಲ್ಲಿ ಹೆಚ್ಚು ಸರಳವಾದ 
ಪ್ರತಿಪಾದನೆಯ ಕಡೆ ಲಕ್ಷ್ಯವನ್ನು ಪೂರೈಸಿದ್ದರೆ, ಈ ಆವೃತ್ತಿಯಲ್ಲಿ 


ಆ ವಿಷಯಗಳ ಬಗೆಗೆ ಗಾಂಧೀ ವಿಚಾರ ಸಾರವು ನೆನಪಿನಲ್ಲಿ ಉಳಿಯುವಂತೆ 
ಸೂತ್ರಬದ್ಧವಾಗಿ ಕೊಡಲಾಗಿದೆ. 


ಮೊದಲಿನ "ಜನಪ್ರಿಯ' ಆವೃತ್ತಿಯಲ್ಲಿ ಈಗಾಗಲೇ “ಮಹಿಳೆಯರು” 
“ಒಳ್ಳೆಯ ಜೀವನ”, “ಅಸ್ಪ ಶ್ಯತೆಗ, “ಸತ್ಯ”, “ಸರ್ವೋದಯ”, 
“ಎದ್ಯಾರ್ಥಿಗಳು”, “ಖಾದಿ-ಗ್ರಾಮೋದ್ಯೋಗ” “ನನ್ನ ಬಾಲ್ಯದ 
ನೆನಹುಗಳು” ಮತ್ತು “ಪ್ರಾರ್ಥನೆ” ಎಂಬ ಪುಸ್ತಕಗಳು ಪ್ರಕಟವಾಗಿವೆ. 


ಶಿಕ್ಷಣ ಮತ್ತು ಇತರ ವಿಧಾಯಕ ಕಾರ್ಯಕ್ಷೆ ತ್ರಗಳಲ್ಲಿ ಇಂದು ಗಾಂಧೀ 
ವಿಚಾರದ ತಿಳುವಳಿಕೆ ಮತ್ತು ಅನುಷ್ಠಾನದ ಅವಶ್ಯಕತೆ ಎಷ್ಟಿದೆಯೆಂಬುದನ್ನು 
ಬೇರೆ ಹೇಳಬೇಕಾಗಿಲ್ಲ. ಇಂಥ ವಿಚಾರಗಳಲ್ಲಿ ಆಸಕ್ತಿಯುಳ್ಳ ಶಿಕ್ಷಣ 
ಸಂಸ್ಥೆಗಳು, ವಯಸ್ಕರ ಶಿಕ್ಷಣ ಸಂಸ್ಥೆಗಳು, ಹಳ್ಳಿ ಮತ್ತು ಪಟ್ಟಣಗಳಲ್ಲಿಯ 

Ke) 0 ಛಿ ೪ ಇನಿ | 
ವಾಚನಾಲಯಗಳು ಮತ್ತು ವಿಧಾಯಕ ಕಾರ್ಯಕರ್ತರು ಈ ಪ್ರಕಟಣೆಗಳನ್ನು 
ಸ್ವಾಗತಿಸುವುದಾಗಿ ನಂಬಿದ್ದೇವೆ. 


ಆರ್‌.ಎಸ್‌. ಹುಕ್ಕೇರಿಕರ್‌ 


ವಿದ್ಯಾಗಿರಿ 
ಧಾರವಾಡದ ಅಧ್ಯಕ್ಷರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 


10-2-1960 | ಕರ್ನಾಟಕ ಶಾಖೆ 


ಪ್ರಕಾಶಕರ ಮಾಡು 


ಗಾಂಧೀ ತತ್ಪವೆಂಬುದು ಕತ್ತಲಿನ ಸಮಾಜಕ್ಕೆ ದೀವಟಿಗೆಯಿದ್ದಂತೆ. 
ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಸ್ವದೇಶಿ ತತ್ವಗಳು ಬದುಕಿನ 
ದಾರಿಯನ್ನು ಹಸನುಗೊಳಿಸಲು ನೇಗಿಲಿದ್ದಂತೆ. ಈ ಕೃತಿ ಮೊದಲು 
ಮುದ್ರಣವಾದದ್ದು 1960ರ ಗಾಂಧೀ ಜಯಂತಿ ಸಂದರ್ಭದಲ್ಲಿ, 5000 
ಕೃತಿಗಳನ್ನು ಮುದ್ರಿಸಲಾಗಿತ್ತು. ಆ ಕೃತಿಗಳು ಮುಗಿದುಹೋಗಿರುವುದರಿಂದ 
ಈ ಕೃತಿಯನ್ನು ಪುನರ್‌ ಮುದ್ರಣ ಮಾಡಲಾಯಿತು. ಈ ಸಾಹಿತ್ಯದಲ್ಲಿ 
ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯದ ಪರಿಕಲ್ಪನೆ ಬಗ್ಗೆ ತಮ್ಮದೇ 
ಮಾತುಗಳಲ್ಲಿ ವ್ಯಕ್ತವಾಗಿವೆ. “ನನ್ನ ಆಕಾಂಕ್ಷೆಯು ಸ್ವಾತಂತ್ರ್ಯಕ್ಕಿಂತಲೂ 
ಮೇಲಿನದಾಗಿದೆ. ಭಾರತದ ವಿಮೋಚನೆಯ ಮೂಲಕ ನಾನು ಪಾಶ್ಚಿಮಾತ್ಯರ 
ಶೋಷಣೆಯಿಂದ ತುಳಿಯಲ್ಪಟ್ಟಿರುವ ಎಲ್ಲಾ ದುರ್ಬಲ ಜನಾಂಗಗಳನ್ನು 
ಗುಲಾಮಗಿರಿಯಿಂದ ಬಿಡುಗಡೆ ಮಾಡಲು ಹಾದಿ ಕಾಯುತ್ತಿದ್ದೇನೆ” 
ಎಂದಿದ್ದರು. ಅಲ್ಲದೆ “ಸಾಮಾನ್ಯ ಹಳ್ಳಿಗಾಡಿನ ಜನತೆ ನನ್ನ ಭವಿಷ್ಯಕ್ಕೆ ತಾನೇ 
ಎಂಬುದನರಿತುಕೊಂಡು ತನ್ನ ಪ್ರತಿನಿಧಿಗಳ ಮೂಲಕ ತನಗೆ ಬೇಕಾದ 
ಕಾಯಿದೆಗಳನ್ನು ರಚಿಸಿಕೊಳ್ಳುವಂತಾಗುವುದೇ ಸ್ವಾತಂತ್ರ್ಯ” ಎಂಬುದು ಅವರ 
ಭಾವನೆಯಾಗಿತ್ತು. ಭಾರತಕ್ಕೆ ಎಂತಹ ಸ್ವಾತಂತ್ರ್ಯ ಬೇಕು ಎಂಬ ಕಲ್ಪನೆಯೂ 
ಅವರಲ್ಲಿತ್ತು. ಅಹಿಂಸಾತ್ಮಕ ರೀತಿಯಿಂದಲೇ ಸ್ವಾತಂತ್ರ್ಯ ಹೊಂದಬೇಕು. 
ಎಲ್ಲಾ ವ್ಯಕ್ತಿಗಳಿಗೂ ಸಮಾಜ ಪ್ರತಿಫಲ ಸಿಗಬೇಕೆಂದು ಅವರ ಕನಸಾಗಿತ್ತು. 
ಅವರ ಸ್ವಾತಂತ್ರ್ಯದಲ್ಲಿ ಆಂತರಿಕ ಸ್ವಾತಂತ್ರ್ಯ ಗ್ರಾಮ ಸ್ವರಾಜ್ಯದ ಸ್ವಾತಂತ್ರ್ಯ 
ಮತ್ತು ವಿಕೇಂದ್ರೀಕರಣ, ಆಡಳಿತ ಸ್ವಾತಂತ್ರ್ಯ. ಸ್ತ್ರೀ ಸ್ವಾತಂತ್ರ್ಯಗಳ ಬಗ್ಗೆ 
ಸಣ್ಣ ಸಣ್ಣ ವಾಕ್ಯಗಳಲ್ಲಿ ತಿಳಿಸಿದ್ದಾರೆ. ಇಂತಹ ತತ್ವಗಳನ್ನು ಯುವ ಜನತೆಗೆ 
ತಲುಪಿಸಲು ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ ಮಹತ್ತರ ಕಾರ್ಯವನ್ನು 
ಕೈಗೊಂಡಿದೆ. ಈ ಕೃತಿ ಯುವ ಜನತೆಗೆ ಮಾರ್ಗದರ್ಶಿಯಾಗುವುದರಲ್ಲಿ 
ಸಹಕಾರಿಯಾಗುತ್ತದೆ. 1969ರಲ್ಲಿ ಈ ಕೃತಿಯನ್ನು ಪ್ರಕಟಿಸಿ ಮಹಾತ್ಮರ 
ಅಭಿಪ್ರಾಯಗಳನ್ನು ಜನರಲ್ಲಿ ಪರಿಚಯಿಸಿದ ಅಂದಿನ ಸ್ಮಾರಕ ನಿಧಿಯ 


ಅಧ್ಯಕ್ಷರು ಹಾಗೂ ಅಂದಿನ ಪ್ರಕಟಣಾ ಸಲಹಾ ಸಮಿತಿಯ ಸದಸ್ಯರೆಲ್ಲರ 
ಸಹಾಯವನ್ನು ನಾನು ನೆನೆಯುತ್ತೇನೆ. 


ಈ ಮಹತ್ತರ ಕಾರ್ಯದಲ್ಲಿ ನಮ್ಮೊಡನೆ ಸಹಕರಿಸಿದ ಕರ್ನಾಟಕ ಗಾಂಧೀ 
ಸ್ಮಾರಕ ನಿಧಿಯ ಕಾರ್ಯಕಾರಿ ಸಮಿತಿ ಸದಸ್ನರಿಗೂ ಹಾಗೂ ಈ ಸಾಹಿತ್ಯದ 
ಕರಡು ತಿದ್ದುಪಡಿ ಮಾಡಿದ ಪ್ರೊ. ಜಿ. ಅಶ್ವತ್‌ ನಾರಾಯಣ್‌ ಹಾಗೂ 
ಶ್ರೀಮತಿ ಎಂ. ಆರ್‌. ಲಕ್ಷ್ಮೀದೇವಿ ದಂಪತಿಗಳಿಗೂ ಹಾಗೂ ಈ ಸಾಹಿತ್ಯಕ್ಕೆ 
ಅಂದವಾದ ಮುಖ ಪುಟ ರಚಿಸಿಕೊಟ್ಟ ಡಾ। ಬಸವರಾಜ ಪಾಟೀಲ್‌ 
ಅವರಿಗೂ ಮತ್ತು ಅಂದವಾಗಿ ಸಮಯಕ್ಕೆ ಸರಿಯಾಗಿ ಮುದ್ರಿಸಿಕೊಟ್ಟ 
ಮೆ. ಶ್ರೀ ಮಂಜುನಾಥ ಪ್ರಿಂಟರ್ಸ್‌ ಮಾಲೀಕರಾದ ಶ್ರೀಯುತ ಲೋಕೇಶ್‌ 
ಅವರಿಗೂ ಧನ್ಯವಾದಗಳು ಸಲ್ಲುತ್ತವೆ. 


ಡಾ| ಹೊ. ಶ್ರೀನಿವಾಸಯ್ಯ 
ಅಧ್ಯಕ್ಷರು 
1985 ರಿಂದ 2017 
ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 


ರ ಚ್‌ A ್‌್‌ ಚ್‌ 


ph ನ, 
ಕಾಜ = 


ಪರಿವಿಡಿ 
ಅರ್ಪಣೆ 
ನಿಮ್ಮೊಂದಿಗೆ 
ಪ್ರಾಸ್ತಾವಿಕ 
ಮೊದಲ ಮಾತು 
ಪ್ರಕಾಶಕರ ಮಾತು 
ಭಾರತದ ಸ್ವಾತಂತ್ರ್ಯ 
ಮಾನವಲೋಕಕ್ಕೇ ಹೊಸ ಸಂದೇಶ 
ಭಾರತದ ಸ್ವಾತಂತ್ರ್ಯಕ್ಕೆ ಯಾರೂ ಅಂಜಬೇಕಿಲ್ಲ 
ಸ್ವತಂತ್ರ ಭಾರತದ ಘಟನೆ 
ಜನತೆಯ ಹೊಣೆಗಾರಿಕೆಯೇ ಸ್ವಾತಂತ್ರ್ಯ 
ಅಸ್ಪತಂತ್ರತೆಗಿಂತ ಮರಣವೇ ಲೇಸು 
ಸ್ವಾತಂತ್ರ್ಯವು ಬಾಳಿನುಸಿರು 
ಸ್ಥಾತಂತ್ರ್ಯಕ್ಕೆ ಸಾವಕಾಶ ಸಲ್ಲದು 
ಸ್ವಾತಂತ್ರ್ಯವು ದಾನ ವಸ್ತುವಲ್ಲ 
ನನ್ನ ಕಲ್ಪನೆಯ ಸ್ವಾತಂತ್ರ್ಯ 
ಪೂರ್ಣ ಸ್ವಾತಂತ್ರ್ಯದ ಮಾರ್ಗ ; 
ಸ್ವಾತಂತ್ರ್ಯದ ಸಾಮುದ್ರಿಕ ವರ್ತುಲ 
ಅಹಿಂಸಾತ್ಮಕ ಸ್ವಾತಂತ್ರ್ಯ 
ಸ್ವರಾಜ್ಯದಲ್ಲಿ ಅರಸೊತ್ತಿಗೆಯ ಕರ್ತವ್ಯ 
ಎಲ್ಲ ಅಧಿಕಾರಗಳೂ ರೈತರಿಗೆ ಸೇರಿರಬೇಕು 
ಎಲ್ಲ ವ್ಯಕ್ತಿಗಳಿಗೂ ಸಮಾನ ಪ್ರತಿಫಲ 
ಆಂತರಿಕ ಸ್ವಾತಂತ್ರ್ಯ 
ಆತ್ಮ ದೌರ್ಬಲ್ಯವೇ ಗುಲಾಮಗಿರಿ 
ಆತ್ಮ ಸ್ವಾತಂತ್ರ್ಯವೇ ಮೋಕ್ಷ 
ಸ್ವ-ಶಕ್ತಿಯೇ ಸ್ವಾತಂತ್ರ್ಯ 


`ದ A MN ON Nn Nn & & WY ONO ಗಾಡ ಬಾನ 


ph ಇಂ ಜ್ಞಾ eh ee ಟಾ ಫಾ ಟ್ವಾ 
'೦ © ೦೦ JA A A ಚಾ ಣಿ 


26. 
27. 
28. 
29. 
30. 
31. 
32. 
33. 
34. 
35. 
36. 
37. 
38. 
39. 
40. 
41. 
42. 
43. 
44. 
45. 
46. 
47. 
48. 
49. 
50. 
51. 


ಸ್ವಾತಂತ್ರ್ಯ — ಆತ್ಮಶುದ್ಧಿಯ ಚಳವಳಿ 
ಬಡವರ ಸ್ವಾತಂತ್ರ್ಯ 

ಪೂರ್ಣ ಸ್ವಾತಂತ್ರ್ಯವು ಪ್ರತ್ಯೇಕತೆಯಲ್ಲ 
ಸತತ ಪ್ರಯತ್ನದ ಫಲ-ಸ್ವಾತಂತ್ರ್ಯ 
ಸಮಾಜ ಸುಧಾರಣೆಯೇ ಸ್ವಾತಂತ್ರ್ಯ 
ಗ್ರಾಮ ರಾಜ್ಯವೇ ಸ್ವಾತಂತ್ರ್ಯ 
ಸ್ವಾತಂತ್ರ್ಯ ಮತ್ತು ವಿಕೇಂದ್ರೀಕರಣ 
ವಿಧಾಯಕ ಕಾರ್ಯದಿಂದ ಸ್ವಾತಂತ್ರ್ಯ 
“ಸ್ವಾತಂತ್ರ್ಯವು ಚರಖಾದಲ್ಲಿದೆ” 
ಯತ್ನಶೀಲತೆಯೂ ಸ್ವಾತಂತ್ರ್ಯ 
ಆದರ್ಶ ಸ್ವಾತಂತ್ರ್ಯ 

ಹೊಸ ಬಗೆಯ ರಾಷ್ಟ್ರ ಸ್ವಾತಂತ್ರ್ಯ 
ಜಗತ್ತಿಗೆ ಮಾರ್ಗದರ್ಶನ ಸ್ವಾತಂತ್ರ್ಯ 
ಸ್ತ್ರೀ ಸ್ವಾತಂತ್ರ್ಯ 

ಮಿತಸಂತತಿಯ ಸ್ವಾತಂತ್ರ್ಯ 

ಭಾರತ ಸ್ವಾತಂತ್ರ್ಯದ ವೈಶಿಷ್ಟ್ಯ 
ಸ್ವಾತಂತ್ರ್ಯದ ಏರುದಾರಿ 
ದುಡಿತವಿಲ್ಲದೇ ಸ್ವಾತಂತ್ರ್ಯವಿಲ್ಲ 
ಸ್ವಾತಂತ್ರ್ಯ ಒಂದು ದೇಣಿಗೆಯಲ್ಲ 
ಮರಣ ಭೀತರಿಗೆ ಸ್ವಾತಂತ್ರ್ಯವಿಲ್ಲ 
ಸ್ವಾರ್ಥತ್ಯಾಗವೆ ಸ್ವಾತಂತ್ರ್ಯದ ಸೋಪಾನ 


ನಿಸ್ವಾರ್ಥ ಸೇವಕರಿಂದಲೇ ಸ್ವಾತಂತ್ರ್ಯ ಪ್ರಾಪ್ತಿ 


ನಮ್ಮ ನಾಗರಿಕತೆಯ ಸ್ವಾತಂತ್ರ್ಯ 
ಸ್ವಾತಂತ್ರ್ಯ ಜನತೆಯ ಸೊತ್ತು 


ಸ್ವಾತಂತ್ರ್ಯವೆಂದರೆ ಬುಡದಿಂದ ಕಟ್ಟುವ ಕಟ್ಟಡ 


ನ್ಯಾಯದ ಆಳಿಕೆಯೇ ಸ್ಟಾತಂತ್ರ್ಯ 


20 
20 
21 
21 
22 
23 
24 
25 
25 
26 
26 
27 
28 
29 
30 
30 
31 
32 
32 
32 
33 
33 
34 
34 
34 
35 


52. 
53 
54. 
55. 
56. 
pT. 
58. 
59. 
60. 
61. 
62. 
63. 
64. 
65. 
66. 
67. 
68. 
69. 
70. 
71. 
72. 
73, 
74. 
75. 
76. 
77. 


ಜನತೆಯ ಅಧಿಕಾರವೇ ನಿಜವಾದ ಸ್ಟಾತಂತ್ರ್ಯ 


ಸ್ವಾತಂತ್ರ್ಯಕ್ಕೆ ಸ್ವದೇಶೀ-ವಿದೇಶಿ ಭೇದವಿಲ್ಲ 
ಲೋಕಕ್ಕೊಂದು ಆದರ್ಶ ಸ್ಥಾತಂತ್ರ್ಯ 
ಸರ್ವರಾಷ್ಟ್ರಗಳ ಸ್ವಾತಂತ್ರ್ಯ 

ಸ್ವಾತಂತ್ರ್ಯ ಸಮರಕ್ಕೆ ಆತ್ಮ ಬಲಿದಾನ 


ಭಾರತ ಸ್ವಾತಂತ್ರ್ಯದಿಂದ ಮಾನವ ಬಂಧುಭಾವ 


ಕೈನೂಲಿನಿಂದಲೇ ರಾಷ್ಟ್ರ ಸಾತಂತ್ರ್ಯ 
ಸ್ವಾತಂತ್ರ್ಯವು ರಕ್ತಪಾತದ ದಾರಿಯಲ್ಲ 
ಒಕ್ಕಲಿಗನ ಸ್ವಾತಂತ್ರ್ಯವೇ ರಾಷ್ಟ್ರ ಸ್ವಾತಂತ್ರ್ಯ 
ನೈತಿಕ ಪ್ರಗತಿಯ ಅವಶ್ಯಕತೆ 

ತನ್ನಂತೆ ಪರರ ಬಗೆವುದೇ ಸ್ವಾತಂತ್ರ್ಯ 
ಶಾಂತ ರೀತಿಯ ಕ್ರಾಂತಿ 

ತಪಸಿನಿಂದಲೇ ಸ್ವಾತಂತ್ರ್ಯ 

ಬಂಧನವು ಬಂಧನವೇ? 

ರಾಷ್ಟ್ರ ಸ್ವಾತಂತ್ರ್ಯ-ವ್ಯಕ್ತಿ ಸ್ವಾತಂತ್ರ 
ಸತ್ಯವೇ ಮುತ್ತದ್ದಿತನ 

ಅಭಿಪ್ರಾಯ ಸ್ವಾತಂತ್ರ್ಯ 

ಸ್ವಾತಂತ್ರ್ಯದ ಪೂರ್ವಸಿದ್ಧತೆ 

ವ್ಯಕ್ತಿ ಸ್ವಾತಂತ್ರ್ಯದ ಮಿತಿ 

ಆತ್ಮ ಬಲಿದಾನದಿಂದಲೇ ಸ್ವಾತಂತ್ರ್ಯ 
ಸ್ವಾತಂತ್ರ್ಯಕ್ಕಾಗಿ ಕರನಿರಾಕರಣ 
ಯುದ್ಧದಿಂದ ಸ್ವಾತಂತ್ರ್ಯ ಅಶಕ್ಕ 
ಸ್ವಾತಂತ್ರ್ಯದ ಅಸ್ತ್ರ-ಸತ್ಯಾಗ್ರಹ 

ಶಾಸನ ಸಭೆಗಳಿಂದ ಸ್ವಾತಂತ್ರ್ಯ ಸಿದ್ಧಿಸದು 
ಸ್ವಾತಂತ್ರ್ಯದ ಪೂಜಾ ಪೀಠ 
ಬಲಾತ್ಕಾರದ ಸ್ವಾತಂತ್ರ್ಯ 


35 
36 
37 
38 
38 
39 
39 
40 
41 
42 
42 
42 
43 
43 
44 
44 
45 
45 
46 
46 
47 
47 
48 
48 
48 
48 


78. 
79. 
80. 
81. 
82. 
83. 
84. 
85. 
86. 
87. 
88. 
89 

90. 
91. 
92. 
pF 
94. 
95. 
96. 
೪7: 
98. 
99. 


100. 
101. 
102. 
103. 


ದಬ್ಬಾಳಿಕೆಯ ಧಿಕ್ಕಾರವೇ ಸ್ವಾತಂತ್ರ್ಯದ ಮೂಲ 
ಸೆರೆಮನೆಯು ಸ್ವಾತಂತ್ರ್ಯದ ದೇವಾಲಯ 
ಸ್ವಾತಂತ್ರ್ಯವು ಸುಲಭ ಗಮ್ಯವಲ್ಲ 
ಪಾಶವೀಶಕ್ತಿಯ ನಮ್ಮ ಸ್ವಾತಂತ್ರ್ಯಕ್ಕೆ ಸಲ್ಲದು 
ಸ್ವಾತಂತ್ರ್ಯದ ದ್ವಾರ 

ಜನಶಕ್ತಿಯಿಂದ ಸ್ವಾತಂತ್ರ್ಯ 

ಹೇಡಿತನಕ್ಕೆ ಸ್ವಾತಂತ್ರ್ಯವಿಲ್ಲ 

ಸ್ವಾತಂತ್ರ್ಯಕ್ಕೆ ಅಸ್ಪಶ್ಯತಾ ನಿವಾರಣೆ ಗೌಣವಲ್ಲ 
ಚರಖದ ಸುತ್ತಿನಲ್ಲಿದೆ ಸ್ವಾತಂತ್ರ್ಯ 

ಆರ್ಥಿಕ ಸ್ವಾತಂತ್ರ್ಯವೇ ರಾಜಕೀಯ ಸ್ವಾತಂತ್ರ್ಯ 
ಚರಖ ಕಾಮಧೇನುವಿನಿಂದ ಸ್ವಾತಂತ್ರ್ಯ 
ಸ್ವಾತಂತ್ರ್ಯ ಮತ್ತು ವಸ್ತು ವಿನಿಮಯ 
ಸ್ವಾತಂತ್ರ್ಯ ಮತ್ತು ಯಂತ್ರೋಪಕರಣ 
ಸ್ವಾತಂತ್ರ್ಯ ಮತ್ತು ಸಮಾನತೆ 

ಸ್ವಾತಂತ್ರ್ಯ - ಸಂಪದುತ್ತಾದನೆ 

ಸ್ವಾತಂತ್ರ್ಯ ಮತ್ತು ಖಾಸಗಿ ಸಂಪತ್ತು 
ಸ್ವಾತಂತ್ರ್ಯ ಮತ್ತು ಕಮ್ಯುನಿಸಮ್‌ 

ಕಾರ್ಮಿಕರು ಮತ್ತು ಜಾತೀಯತೆ 

ಸ್ವಾತಂತ್ರ್ಯದ ಸಮವಸ್ತ್ರ ಖಾದಿ 

ಸ್ವಾತಂತ್ರ್ಯ ಒಳಗುಟ್ಟು 

ಸ್ವಾತಂತ್ರ್ಯವು ಪ್ರಾಮಾಣಿಕ ಕಾರ್ಯದಲ್ಲಿದೆ 
ಸ್ವಾತಂತ್ರ್ಯದ ಗುಲಾಬಿ ಹೂ 

ಗಾಂಧೀಜಿ ಅವರ ಜೀವನ ಘಟನಾವಳಿ 
ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ ಪ್ರಕಟಣೆಗಳು 


ಕರ್ನಾಟಕದಲ್ಲಿ ಗಾಂಧೀಜಿ ಬೇಟಿ ನೀಡಿದ ಸ್ಥಳಗಳು 


ಗಾಂಧೀಜಿಯವರ ನೀತಿ ಮಾರ್ಗಸೂಚಿ 


ಸ್ವಾತಂತ್ರ್ಯ 


ಭಾರತದ ಸ್ವಾತಂತ್ರ್ಯ 

ನನಗೆ ನನ್ನ ದೇಶದ ಸ್ವಾತಂತ್ರ್ಯ ಬೇಕು. ಅದರಿಂದ ಅನ್ಯರಾಷ್ಟ್ರಗಳು ಕಲಿತು 
ಕೊಳ್ಳುವಂತಾಗಬೇಕು. ನನ್ನ ದೇಶದ ಸಂಪತ್ತನ್ನು ಮಾನವ ಕೋಟಿಯ 
ಹಿತಕ್ಕಾಗಿ ಉಪಯೋಗಿಸುವಂತಾಗಬೇಕು. 


ವ್ಯಕ್ತಿಯು ಕುಟುಂಬಕ್ಕಾಗಿ, ಕುಟುಂಬವು ಗ್ರಾಮಕ್ಕಾಗಿ, ಗ್ರಾಮವು 
ಜಿಲ್ಲೆಗಾಗಿ, ಜಿಲ್ಲೆಯು ಪ್ರಾಂತ್ಯಕ್ಕಾಗಿ ಮತ್ತು ಪ್ರಾಂತ್ಯವು ದೇಶಕ್ಕಾಗಿ 
ಪ್ರಾಣಾರ್ಪಣ ಮಾಡಲು ಸಿದ್ಧವಾಗಿರಬೇಕೆಂಬ ತತ್ತ್ವವನ್ನು ಸ್ವದೇಶ ಭಕ್ತಿಯು 
ಹೇಗೆ ಕಲಿಸುವುದೋ ಹಾಗೆ ಒಂದು ದೇಶವು, ಅವಶ್ಯಬಿದ್ದರೆ, ಇಡೀ ಜಗತ್ತಿನ 
ಹಿತಕ್ಕಾಗಿ ಸಾಯಲು ಸಿದ್ಧವಾಗಲಿಕ್ಕಾಗಿಯೇ ಅದು ಸ್ಪತಂತ್ರವಾಗಿರಬೇಕು. 
ಆದ್ದರಿಂದಲೇ ನಾನು ರಾಷ್ಟೀಯತೆಯನ್ನು ಪ್ರೀತಿಸುತ್ತಿದ್ದೇನೆ. ನನ್ನ ದೇಶವು 
ಸ್ವತಂತ್ರವಾಗಿ, ಅವಶ್ಯಬಿದ್ದರೆ ಮಾನವ ಜನಾಂಗದ ಉಳಿವಿಗಾಗಿ ತನ್ನನ್ನು 
ಬಲಿಕೊಡಲಿಕ್ಕೂ ಸಿದ್ಧವಾಗಿರಬೇಕೆಂಬುದೇ ನನ್ನ ರಾಷ್ಟ್ರೀಯತೆಯ 
ಕಲ್ಪನೆಯಾಗಿದೆ. ಅದರಲ್ಲಿ ವರ್ಣದ್ವೇಷ, ಕುಲದ್ದೇಷಗಳಿಗೆ ಸ್ಥಾನವಿಲ್ಲ. ಅದೇ 


ನಮ್ಮ ರಾಷ್ಟೀಯತೆಯಾಗಿರಲಿ. 
(ಯ.ಇ., 1921) 


ಮಾನವಲೋಕಕ್ಕೇ ಹೊಸ ಸಂದೇಶ 


ಯುರೋಪಿಗೆ ಸಾಷ್ಟಾಂಗ ನಮಸ್ಕಾರ ಹಾಕುವ ಭಾರತವು 
ಮಾನವಲೋಕಕ್ಕೆ ಯಾವ ಆಶಾದಾಯಕ ಸಂದೇಶವನ್ನೂ ಕೊಡಲಾರದು. 
ಎಚೆತ ಸ್ವತಂತ್ರವಾದ ಭಾರತವು ನೋವಿನಿಂದ ನರಳುತ್ತಿರುವ ಜಗತ್ತಿಗೆ 
ಒ-ಂ 
ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ಕೊಡಬಲ್ಲದು. 


* ೫% ೫% 


1 / ಸ್ಥಾತಂತ್ಯ 


ಮಾನವಲೋಕದ ಸಲುವಾಗಿ ಪ್ರಾಣಾರ್ಪಣ ಮಾಡಲು 
ಮುಂದಾಗುವಂತೆ, ಭಾರತವು ಮೊತ್ತಮೊದಲು ತಾನು ಬರುವಂತಾಗಬೇಕು. 
ಸ್ಪತಂತ್ರ ಭಾರತವು ಮಾನವ ಜಗತ್ತಿನ ಹಿತದ ಸಲುವಾಗಿ ತಾನಾಗಿಯೇ 
ತನ್ನನ್ನೊಂದು ಪವಿತ್ರವಾದ ಬಲಿಯನ್ನಾಗಿ ಅರ್ಪಿಸುವುದನ್ನು ನಾನು 
ನೋಡಲಿಚ್ಛಿಸುತ್ತೇನೆ. 


* ೫ ೫ 


ಭಾರತದ ಸ್ವಾತಂತ್ರ್ಯವು ಶಾಂತಿ ಮತ್ತು ಸಮರದ ಬಗೆಗೆ ಜಗತ್ತಿನ 
ಅಭಿಪ್ರಾಯದಲ್ಲಿಯೇ ಒಂದು ಕ್ರಾಂತಿಯನ್ನುಂಟುಮಾಡಬೇಕು. ಭಾರತದ 
ಅಸಹಾಯ ಸ್ಥಿತಿಯು ಮಾನವ ಲೋಕದ ಮೇಲೆ ಪರಿಣಾಮ ಮಾಡದೇ 
ಇರುವುದಿಲ್ಲ. 


* ೫ ೫ 


ನನ್ನ ಆಕಾಂಕ್ಷೆಯು ಸ್ವಾತಂತ್ರ್ಯಕ್ಕಿಂತಲೂ ಮೇಲಿನದಾಗಿದೆ. ಭಾರತದ 
ವಿಮೋಚನೆಯ ಮೂಲಕ ನಾನು ಪಾಶ್ಚಿಮಾತ್ಯರ ಶೋಷಣೆಯಿಂದ 
ತುಳಿಯಲ್ಪಟ್ಟಿರುವ ಎಲ್ಲ ದುರ್ಬಲ ಜನಾ೦ಗಗಳನ್ನೂ ಗುಲಾಮಗಿರಿಯಿಂದ 
ಬಿಡುಗಡೆ ಮಾಡಲು ಹಾದಿಕಾಯುತ್ತಿದ್ದೇನೆ. 


(ದಿ ಮೈಂಡ್‌ ಆಫ್‌ ಮಹಾತ್ಮ ಗಾಂಧಿ, ಪು. 168-169) 


* ೫ x 


ಭಾರತದ ಸ್ವಾತಂತ್ರ್ಯಕ್ಕೆ ಯಾರೂ ಅಂಜಬೇಕಿಲ್ಲ 


ಸ್ವತಂತ್ರ ಭಾರತದಲ್ಲಿ ತಮ್ಮ ಪರಿಸ್ಥಿತಿ ಹೇಗಾಗುವುದೋ ಎಂಬುವ 
ಜನರನ್ನು ಕಂಡು ನನಗೆ ನೋವೂ ಆಶ್ಚರ್ಯವೂ ಆಗುತ್ತದೆ. ನನ್ನ ಮಟ್ಟಿಗೆ 
ಹೇಳುವುದಾದರೆ, ಭಾರತದ ಕೃತ್ರಿಮ ಗಡಿಯೊಳಗಷ್ಟೇ ಅಲ್ಲದೆ ಅದರ 
ಪ್ರಾಕೃತಿಕ ಗಡಿಯೊಳಗೆ ಜನಿಸಿರುವ ಅತ್ಯಂತ ಕೆಳತರಗತಿಯ ವ್ಯಕ್ತಿಗೂ 
ಸ್ವಾತಂತ್ರ್ಯವನ್ನು ಕೊಡದಿದ್ದರೆ, ನನಗದು ಭಾರತದ ಸ್ವಾತಂತ್ರ್ಯವೆನಿಸಲಾರದು. 
ಭಯವು ಶಕ್ತಿಯನ್ನು ಉಡುಗಿಸುತ್ತದೆ.. ಶೋಷಕರು, ಹಣ ಸುಲಿಯುವವರು, 
ದರೋಡೆಖೋರರು ಮತ್ತು ಅವರಂಥ ಇತರ ಜನರು ಮಾತ್ರವೇ ಭಾರತದ 
ಸ್ವಾತಂತ್ರ್ಯದ ಬಗ್ಗೆ ಭಯಪಡುವರು. 


ಸ್ಥಾತಂತ್ಯ / 2 


ನಾನು ಬಹು ವಿನಯಪೂರ್ವಕವಾಗಿ ಸೂಚಿಸುವುದೇನೆಂದರೆ:- 
ಭಾರತವು ಸತ್ಯ ಮತ್ತು ಅಹಿಂಸೆಯಿಂದ ಸ್ವಾತಂತ್ರ್ಯವನ್ನು ಪಡೆದರೆ, 
ಅದು ಶಾಂತಿಗಾಗಿ ಪರಿತಪಿಸುತ್ತಿರುವ ಇಡೀ ಜಗತ್ತಿಗೇ ದೊಡ್ಡದೊಂದು 
ಕೊಡುಗೆಯನ್ನು ಕೊಟ್ಟಂತಾಗುವುದು. ಹಾಗೂ, ಅದರಿಂದ ಭಾರತವು 
ಅನ್ಯಜನಾಂಗಗಳಿಂದ ಪಡೆದ ಸಹಾಯಕ್ಕೆ ತುಸುವಾದರೂ ಪ್ರತಿಯಾಗಿ 
ಸಹಾಯ ಸಲ್ಲಿಸಿದಂತಾಗುವುದು. 


(ಮೈಂಡ್‌ ಆಫ್‌ ಮಹಾತ್ಮ ಗಾಂಧಿ, ಪು. 170) 


* ೫% x 


ಸ್ಪತಂತ್ರ ಭಾರತದ ಘಟನೆ 


ಸ್ವರಾಜ್ಯವೆಂದರೆ, ಶರೀರಶ್ರಮದಿಂದ ರಾಷ್ಟಕ್ಕೆ ಸೇವೆ ಸಲ್ಲಿಸುತ್ತಿರುವ 
ಹಾಗೂ ತಮ್ಮ ಹೆಸರುಗಳನ್ನು ಮತದಾರರ ಯಾದಿಗಳಲ್ಲಿ 
ನೋಂದಾಯಿಸಿಕೊಂಡಿರುವ, ಸಕಲ ಪ್ರೌಢ ಸ್ತೀ-ಪುರುಷರ 
ಬಹುಮತಾಭಿಪ್ರಾಯದಂತೆ ನಡೆದುಕೊಳ್ಳುವ ಸರಕಾರ. ಕೆಲವೇ ಜನರ 
ಕೈಯಲ್ಲಿ ಅಧಿಕಾರವಿರುವುದು ನಿಜವಾದ ಸ್ಪರಾಜ್ಯವಲ್ಲವೆಂಬುದನ್ನೂ, 
ಅಧಿಕಾರದ ದುರುಪಯೋಗವಾದಾಗ ಅದನ್ನು ಇದಿರಿಸುವ ಸಾಮರ್ಥ್ಯವನ್ನು 
ಪಡೆಯುವುದೇ ನಿಜವಾದ ಸ್ವರಾಜ್ಯವೆಂಬುದನ್ನೂ ನಾನು ಸಿದ್ಧಮಾಡಿ 
ತೋರಲು ಆಶಿಸುತ್ತೇನೆ. ಅಧಿಕಾರವನ್ನು ನಿಯಂತ್ರಿಸಿ, ಅದನ್ನು ಸರಿಯಾಗಿ 
ಚಲಾಯಿಸುವಂತೆ ಜನತೆಯಲ್ಲಿ ಜ್ಞಾನಪ್ರಸಾರಮಾಡಿ, ಅವರಲ್ಲಿ ಆ 
ಸಾಮರ್ಥ್ಯವನ್ನುಂಟುಮಾಡಿಕೊಡುವುದೇ ನಿಜವಾದ ಸ್ವರಾಜ್ಯ. 


(ಯ.ಇ., 1925) 


3 / ಸ್ವಾತಂತ್ರ್ಯ 


ಜನತೆಯ ಹೊಣೆಗಾರಿಕೆಯೇ ಸ್ವಾತಂತ್ರ್ಯ 


ಇಂಗ್ಲೀಷರು ತಮ್ಮ ದೇಶಕ್ಕೆ ಹಿಂತಿರುಗಿ ಹೋಗುವುದೇ ಸ್ಥಾತಂತ್ರ್ಯವಲ್ಲ. 
ಹಳ್ಳಿಗಾಡಿನ ಸಾಮಾನ್ಯ ಜನತೆಯು ತನ್ನ ಭವಿಷ್ಯಕ್ಕೆ ತಾನೇ ಹೊಣೆ 
ಎಂಬುದನ್ನರಿತುಕೊಂಡು, ತನ್ನ ಪ್ರತಿನಿಧಿಗಳ ಮೂಲಕ ತನಗೆ ಬೇಕಾದ 

ಕಾಯಿದೆ ಕಾನೂನುಗಳನ್ನು ರಚಿಸಿಕೊಳ್ಳುವಂತಾಗುವುದೇ ಸ್ವಾತಂತ್ರ್ಯ. 
(ಯ.ಇ., 1930) 


* ೫ ೫ 


ನನ್ನ ಪ್ರಕಾರ “ಭಾರತೀಯ ಸ್ವಾತಂತ್ರ್ಯ”ವೆಂದರೆ ಜನತೆಯ ಆಳಿಕೆ, 
ನ್ಯಾಯಬದ್ಧವಾದ ಆಳಿಕೆ, ಪೂರ್ಣ ಸ್ಥಾತಂತ್ಯವೆಂದರೇನೆಂಬ ಬಗೆಗೆ 
ಯಾವ ತಪ್ಪು ಗ್ರಹಿಕೆಯೂ ಆಗದಿರಲಿ. ದುಡಿಯುತ್ತಿರುವ ಲಕ್ಷಾಂತರ 

ಜನತೆಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೇ ಪೂರ್ಣ ಸ್ವಾತಂತ್ರ್ಯ. 
(ಯ.ಇ., 1931) 


* ೫ x 


ಆದ್ದರಿಂದ ಅದರ ಉದ್ದೇಶವನ್ನು ನಾನು ಸ್ಪಷ್ಟಪಡಿಸುತ್ತೇನೆ- 
ಸ್ವಾತಂತ್ರ್ಯವೆಂದರೆ, ಪರದಾಸ್ಯದಿಂದ ಎಲ್ಲ ರೀತಿಯಿಂದಲೂ ಬಿಡುಗಡೆ 
ಹೊಂದುವುದು, ಹಾಗೂ ಮೂಕ ಜನತೆಯ ಸಲುವಾಗಿಯೇ ಬಿಡುಗಡೆ 
ಹೊಂದುವುದು. ಈ ಉದ್ದೇಶವನ್ನು ಇದಿರಿಸುವವರೆಲ್ಲರೂ ತಮ್ಮ 
ಧೋರಣೆಯನ್ನು ಬದಲಾಯಿಸಿಕೊಳ್ಳತಕ್ಕದ್ದು. 


(ಯ.ಇ., 1931) 
ಅಸ್ಪತಂತ್ರತೆಗಿಂತ ಮರಣವೇ ಲೇಸು 


ದ 
ಸ್ವತಂತ್ರ ಸ್ತೀ-ಪುರುಷರಾಗಿ ನಾವು ಬಾಳಲಾರೆವಾದರೆ, ಮರಣವೇ 


1 ಈ 


ಲೇಸೆನಲು ಹಿಂಜರಿಯಬಾರದು. 
(ಯ.ಆ., 1922) 


ಸ್ಥಾತಂತ್ರ್ಯವು ಬಾಳಿನುಸಿರು 


ಪ್ರತಿಯೊಂದು ದೇಶವೂ ಉಣ್ಣಲಿಕ್ಕೆ, ತಿನ್ನಲಿಕ್ಕೆ, ಕುಡಿಯಲಿಕ್ಕೆ, 
ಉಸಿರೆಳೆಯಲಿಕ್ಕೆ ಅರ್ಹತೆಯುಳ್ಳದಾಗಿರುವಂತೆಯೇ ಪ್ರತಿಯೊಂದು 
ಜನಾಂಗವೂ-ಎಷ್ಟೇ ಅಸಮರ್ಪಕವಾಗಿಯಾದರೂ ತನ್ನನ್ನು ತಾನೇ 

ಆಳಿಕೊಳ್ಳುವ ಸ್ವಾತಂತ್ರ್ಯಕ್ಕೆ ಅರ್ಹವಾಗಿದೆ. 
(ಯ.ಇ., 1931) 


* ೫% xk 


ಕ್ಡ 
ಸ್ವಾತಂತ್ರ್ಯಕ್ಕೆ ಸಾವಕಾಶ ಸಲ್ಲದು 
“ಸಾವಕಾಶ ಸ್ವಾತಂತ್ರ್ಯ' ಎಂಬ ವಸ್ತುವಿಲ್ಲ. ಸ್ವಾತಂತ್ರ್ಯವು 
ಹೆರಿಗೆಯಂತಿದೆ. ನಾವು ಪೂರ್ಣ ಸ್ವತಂತ್ರರಾಗುವವರೆಗೆ ಗುಲಾಮರೇ ಸರಿ. 
ಹೆರಿಗೆಯೆಂಬುದೆಲ್ಲವೂ ಒಂದೇ ನಿಮಿಷದಲ್ಲಾಗುತ್ತದೆ. 
(ಯ.ಇ., 1929) 


* ೫ ೫% 

ಸ್ವಾತಂತ್ರ್ಯವು ದಾನ ವಸ್ತುವಲ್ಲ 
ಸ್ವಾತಂತ್ರ್ಯವು ಎಂದಿಗೂ ಒಂದು ಜನಾಂಗವು ಇನ್ನೊಂದು ಜನಾಂಗಕ್ಕೆ 
ತಾನಾಗಿಯೇ ಕೊಡುವ ದಾನವಸ್ತುವಾಗಲಾರದು. ಜನಾಂಗವು ತನ್ನ ಪವಿತ್ರ 
ರಕ್ತವನ್ನು ಕೊಟ್ಟು ಕೊಳ್ಳುವ ಭಂಡಾರವದು. ಅಪರಿಮಿತವಾದ ಕಷ್ಟಗಳನ್ನು 
ಅನುಭವಿಸುತ್ತ ನಿರಂತರ ಶ್ರಮಿಸುವುದರಿಂದಲೇ ಸ್ವಾತಂತ್ರ್ಯವೆಂಬ ಫಲವು 

ದೊರಕುತ್ತದೆ. 

(ಯ.ಇ., 1922) 


5 / ಸ್ಟಾತಂತ್ಯ 


ನನ್ನ ಕಲ್ಪನೆಯ ಸ್ವಾತಂತ್ರ್ಯ 

ನನ್ನ ಕಲ್ಪನೆಯ ಸ್ವರಾಜ್ಯದ ಬಗೆಗೆ ಯಾವ ತಪ್ಪು ತಿಳುವಳಿಕೆಯೂ 
ಆಗದಿರಲಿ-ಪರದಾಸ್ಯದಿಂದ ಸಂಪೂರ್ಣ ಬಿಡುಗಡೆ ಹೊಂದುವುದು 
ಹಾಗೂ ಆರ್ಥಿಕವಾಗಿ ಪೂರ್ಣ ್ಛ್ಹಸ್ವತಂತ್ರವಾಗುವುದೇ ಸ್ವರಾಜ್ಯ 
ಹೀಗೆ, ಇದರ ಒಂದು ಅಂಚು ರಾಜಕೀಯ ಸ್ವಾತಂತ್ರ್ಯವಾಗಿದ್ದು, 
ಮತ್ತೊಂದು ಅಂಚು ಆರ್ಥಿಕ ಸ್ವಾತಂತ್ರ್ಯವಾಗಿದ್ದರೆ, ಅದಕ್ಕೆ ಇನ್ನೂ 
ಎರಡು ಅಂಚುಗಳುಂಟು. ಅವುಗಳಲ್ಲೊಂದು ಅಂಚೆಂದರೆ ನೈತಿಕ ಮತ್ತು 
ಸಾಮಾಜಿಕ, ಅರ್ಥಾತ್‌ ಅತ್ಯಂತ ಶ್ರೇಷ್ಠ ಮತವೆನಿಸಿದ ಧರ್ಮವಾಗಿದೆ. 
ಈ ಧರ್ಮವು ಹಿಂದೂ, ಮುಸ್ಲಿಂ, ಕ್ರೈಸ್ತ ಮೊದಲಾದ ಮತಗಳನ್ನೆಲ್ಲ 
ಒಳಗೊಂಡಿದ್ದು, ಅವೆಲ್ಲಕ್ಕೂ ಮೇಲಿನದಾಗಿದೆ. ಅದನ್ನು "ಸತ್ಯಧರ್ಮ" 
ಎಂಬ ಹೆಸರಿನಿಂದ ಗುರುತಿಸಿಕೊಳ್ಳಬೇಕು. ಅದು ಯಾವ ಬದಲಾವಣೆಗೂ 
ನಾಶಕ್ಕೂ ಒಳಗಾಗದೆ ಸರ್ವವ್ಯಾಪಿಯಾಗಿದೆ. ನೈತಿಕ ಮತ್ತು ಸಾಮಾಜಿಕ 
ಉದ್ದಾರಕ್ಕೆ "ಅಹಿಂಸೆ ಎಂದು ಕರೆಯಬಹುದು. ಹೀಗೆ ನನ್ನ ಕಲ್ಪನೆಯ 
ಸ್ವಾತಂತ್ರ್ಯವು ನಾಲ್ಕು ಅಂಚುಗಳುಳ್ಳ ಒಂದು “ಚಚ್ಚೌಕದಂತಿದೆ' ಎನ್ನಬಹುದು. 
ಅದರ ಯಾವುದೊಂದೇ ಅಂಚು ಅಥವಾ ತುದಿಯು ಸರಿಯಾಗಿಲ್ಲದೆ 
ಹೋದರೆ, ಚಚ್ಚೌಕವು ಕೆಟ್ಟುಹೋಗುವುದು. ಸತ್ಯ ಮತ್ತು ಅಹಿಂಸೆಯನ್ನು 
ಆಚರಣೆಗೆ ತಾರದೆ, ದೇವರಲ್ಲಿ ನಿಜವಾದ ಶ್ರದ್ಧೆ ಇಡದೆ ನಡೆದರೆ, ಈ 
ರಾಜಕೀಯ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನೂ, ತನ್ಮೂಲಕವಾಗಿ, ನೈತಿಕ 
ಮತ್ತು ಸಾಮಾಜಿಕ ಉದ್ದಾರವನ್ನೂ ಸಾಧಿಸಲಾರೆವು. 


ಬ್ರಿಟಿಷ್‌ ಪಾರ್ಲಿಮೆಂಟಿನ ಅನುಕರಣೆಯಾಗಲೀ, ರಶಿಯಾದ 
ಸೋವಿಯೆಟ್‌ ರಾಜ್ಯ, ಇಟಲಿಯ ಫೇಸಿಸ್ಟ್‌ ಆಳ್ವಿಕೆ ಇಲ್ಲವೆ ಜರ್ಮನಿಯ 
ನಾಮು ಪದ್ಧತಿಯ ಅನುಕರಣೆಯಾಗಲೀ ನನ್ನ ಕಲ್ಪನೆಯ ರಾಜಕೀಯ 
ಸ್ವಾತಂತ್ರ್ಯವಾಗಲಾರದು. ಅವೆಲ್ಲ ಅವರ ಅಭಿರುಚಿಗೆ ತಕ್ಕವಾದ ಪದ್ಧತಿ 
ಇರಬೇಕು. ಅವರದೇನಿರಬೇಕೆಂಬುದನ್ನು ನಾನು ಹೇಳಲಾರೆನು. ಆದರೂ, 
ನೀತಿವಂತನೆಂಬ ನೈತಿಕ ಶಕ್ತಿಯ ಆಧಾರದ ಮೇಲೆ ರಚಿತವಾದ ಜನತಾ 
ಸರಕಾರವೇ ರಾಮರಾಜ್ಯವೆಂದು ನಾನು ಬಣ್ಣಿಸಿದ್ದೇನೆ. 


ಸ್ಥಾತಂತ್ಯ / 6 


ಹಾಗೆಯೇ ಆರ್ಥಿಕ ಸ್ವಾತಂತ್ರ ತ್ಯವನ್ನಷ್ಟು ನೋಡೋಣ. ಆಧುನಿಕ 
ಪಾಶ್ಚಿಮಾತ್ಯ ಔದ್ಯಮೀಕರಣದ. ಫಲವು ಆರ್ಥಿಕ ಸ್ವಾತಂತ್ರ್ಯವಲ್ಲ. ನನ್ನ 
ದೃಷ್ಟಿಯಲ್ಲಿ, ಭಾರತೀಯರ ಆರ್ಥಿಕ ಸ್ವಾತಂತ್ರ ತ್ರವೆಂದರೆ, * ಪ್ರತಿಯೊಬ್ಬ 
ಭಾರತೀಯ ಸ್ತ್ರೀ-ಪುರುಷನೂ ತನ್ನ ಸ್ತ ತ ಪ್ರಯತ್ನ ಗಳಿಂದ ಆರ್ಥಿಕವಾಗಿ 
ಉತ್ತಮ ಸತಿಗೆ: ಬರುವುದು. ಈ ಹಾ ಪ್ರಕಾರ ಎಲ್ಲ ಸ್ತ್ರೀ ಪುರುಷರಿಗೂ 
ಸಾಕಷ್ಟು ಹೊಟ್ಟಿಬಟ್ಟಿಗೆ ಸಿಕ್ಕುವಂತಾಗುವುದು. ಲಕ್ಷಾಂತರ ಜನರಿಗೆ ಈಗ 

ದೊರೆಯದಿರುವ ಹಾಲು-ಬೆಣ್ಣೆ ಸಿಗುವಂತಾಗುವವು. 
(ಹ., 1932) 


ಪೂರ್ಣ ಸ್ವಾತಂತ್ರ್ಯದ ಮಾರ್ಗ 


ವಿಧಾಯಕ ಕಾರ್ಯಕ್ರಮವೇ ಸತ್ಯ ಮತ್ತು ಅಹಿಂಸಾ ಮಾರ್ಗದಿಂದ 
ಪೂರ್ಣ ಸ್ವರಾಜ್ಯವನ್ನು ಗಳಿಸುವ ದಾರಿಯಾಗಿದೆ. ಅದರ ಪರಿಪೂರ್ಣ 
ಪ್ರಾಪ್ತಿಯೇ “ಪೂರ್ಣ ಸ್ವಾತಂತ್ರ್ಯ”. ತಳಪಾಯದಿಂದ ಹಿಡಿದು, 
ಜನಾಂಗವನ್ನು ಗಟ್ಟಿಮುಟ್ಟಾಗಿ ಕಟ್ಟುವುದಕ್ಕಾಗಿಯೇ ಸಿದ್ಧಗೊಳಿಸಿರುವ 
ವಿಧಾಯಕ ಕಾರ್ಯಕ್ರಮದಲ್ಲಿ ಜನಾಂಗದ ನಾಲ್ವತ್ತು ಕೋಟಿ ಜನರೂ 
ತೊಡಗಿದರೆ ಎಷ್ಟು ಒಳ್ಳೆಯದಾದೀತು? ಅದರ ಮೂಲಕವಾಗಿಯೇ 
ಎಲ್ಲ ರೀತಿಯ ಪೂರ್ಣ ಸ್ವಾತಂತ್ರ್ಯವೂ, ಪರದಾಸ್ಯ ವಿಮೋಚನೆಯೂ 
ದೊರೆಯುತ್ತದೆ- ಎಂಬ ಸತ್ಯವನ್ನು ಯಾರಾದರೂ ಅಲ್ಲಗೆಳೆಯಲು ಸಾಧ್ಯವೆ? 
ಈ ರಚನಾತ್ಮಕ ಕಾರ್ಯಕ್ರಮದಲ್ಲಿ ಸಮಸ್ತ ಜನತೆಯೂ ಸಹಕರಿಸಲಾರದೆಂಬ 
ಭಾವನೆಯೇ ಟೀಕಾಕಾರರು ಮಾಡುವ ಕುಚೇಷ್ಟೆಗೆ ಕಾರಣವಾಗಿದೆ. ಅವರ 
ಈ ಕುಚೇಷ್ಟೆಯಲ್ಲಿ ಸಾಕಷ್ಟು ಸತ್ಯವಿಲ್ಲದೇ ಇಲ್ಲ. ಅವರಿಗೆ ನನ್ನ ಉತ್ತರವಿಷ್ಟೇ 
- ಈ ಕಾರ್ಯಕ್ರಮವು ಆಚರಣೆಗೆ ಯೋಗ್ಯವಾಗಿದ್ದು, ಇನ್ನಷ್ಟು ಪ್ರಯತ್ನ 
ಮಾಡಬೇಕು. ಶುದ್ಧಾಂತ:ಕರಣದ ಕಾರ್ಯಕರ್ತರು ಅಚಲ ನಿರ್ಧಾರದಿಂದ 
ದುಡಿದರೆ ಈ ಕಾರ್ಯಕ್ರಮವು, ಇತರ ಎಲ್ಲಾ ಕಾರ್ಯಕ್ರಮಗಳಿಗಿಂತ ಹೆಚ್ಚು 
ಸುಲಭವಾಗಿ, ಯಶಸ್ವಿಯಾಗುವುದು. ಏನೇ ಆಗಲಿ, ಅಹಿಂಸೆಯ ತಳಹದಿಯ 
ಮೇಲೆ ಇದರ ಬದಲು ಬೇರಾವ ಕಾರ್ಯಕ್ರಮವೂ ನನಗೆ ಕಾಣಿಸುತ್ತಲಿಲ್ಲ. 


7 / ಸ್ವಾತಂತ್ರ್ಯ 


ಸತ್ಯ ಮತ್ತು ಅಹಿಂಸೆಯ ಮೂಲಕ ಪಡೆಯುವ ಪೂರ್ಣ 
ಸ್ವಾತಂತ್ರ್ಯದಲ್ಲಿ, ಜಾತಿ, ಮತ, ಬಣ್ಣಗಳ ಭೇದಕ್ಕೆಡೆಯಿಲ್ಲದೆ, ಜನಾಂಗದ 
ತೀರ ದರಿದ್ರರಾದವರಿಗೂ ಸ್ವಾತಂತ್ರ್ಯವು ಸಿಗುವುದು. ಈ ಸ್ವಾತಂತ್ರ್ಯವು 
ಯಾರೊಬ್ಬರದೇ ಸ್ಪತ್ತಾಗುವುದಿಲ್ಲ. ಆದ್ದರಿಂದ ಇದು ಪರಸ್ಪರಾವಲಂಬನ 
ಮತ್ತು ಸಹಕಾರಗಳಿಗೆ ಸಂಪೂರ್ಣ ಅವಿರೋಧವಾಗಿಯೂ ಇರುವುದು. 
ಯುಕ್ಷಿಡ್‌ನ ರೇಖಾ ಶಾಸ್ತ್ರದ ಮಾನಸಿಕ ರೇಖೆಗೂ ಕಾಗದದ ಮೇಲಿನ 
ರೇಖೆಗೂ ಹೇಗೆ ತುಸು ಅಂತರವು ಅನಿವಾರ್ಯವಾಗಿರುವುದೋ ಹಾಗೆಯೇ 
ಆಚರಣೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುವುದು ಯಾವಾಗಲೂ 
ದುಸ್ತರವೇ ಸರಿ. ಹಾಗೆಯೇ, ಸಂಪೂರ್ಣ ಸ್ವಾತಂತ್ರ್ಯವೆಂಬುದೂ 
ಸತ್ಯ-ಅಹಿಂಸೆಯು ಎಷ್ಟು ಪರಿಪೂರ್ಣವಾಗಿರುತ್ತದೋ ಅಷ್ಟೇ 
ಪರಿಪೂರ್ಣವಾಗಿರುತ್ತದೆ. 


ವಾಚಕನು ನನ್ನ ಈ ವಿಧಾಯಕ ಕಾರ್ಯಕ್ರಮದ ಪೂರ್ಣಚಿತ್ರವನ್ನು 
ಮನಸಿನಲ್ಲಿಯೇ ಕಲ್ಪಿಸಿಕೊಂಡು ನೋಡಲಿ. ಅದನ್ನು ಪರಿಪೂರ್ಣವಾಗಿ 
ಆಚರಿಸಲು ಸಾಧ್ಯವಾಗುವುದೇ ನಾವು ಆಶಿಸುವ ಪೂರ್ಣ 
ಸ್ಥಾತಂತ್ರ್ಯವಾಗುವುದು. 


ಆದರೆ, ಹಿಂಸಾ ಮಾರ್ಗದಿಂದ ಪರಿಪೂರ್ಣವೆನಿಸುವ ಸ್ವಾತಂತ್ರ್ಯವು 
ಶಕ್ಕವೇ ಇಲ್ಲ. ಯಾಕೆಂದರೆ, ಜನಾಂಗದ ಯಾವ ಪಕ್ಷವು ಹೆಚ್ಚು 
ಪರಿಣಾಮಕಾರಿಯಾಗಿ ಹಿ೦ಸಾಮಾರ್ಗವನ್ನಲಂಬಿಸುವುದೋ ಅದು ಇತರ 
ಪಕ್ಷಗಳನ್ನೆಲ್ಲ ಮೆಟ್ಟ ನಿಲ್ಲದೇ ಗತ್ಯಂತರವಿಲ್ಲವೆನಿಸುವುದು. ಅಂತಹ ಪೂರ್ಣ 
ಸ್ವಾತಂತ್ರ್ಯದಲ್ಲಿ ಆರ್ಥಿಕವಾಗಲಿ, ಇತರ ಯಾವುದೇ ಬಗೆಯದಾಗಲೀ, 
ಪೂರ್ಣ ಸಮಾನತೆಯ ಕಲ್ಪನೆಗೂ ಎಡೆಯಿಲ್ಲ! 


ಅಹಿಂಸಾಮಾರ್ಗದಿಂದ ರಚನಾತ್ಮಕ ಕಾರ್ಯಕ್ರಮವನ್ನು 
ಅನುಸರಿಸಬೇಕೆಂಬುದನ್ನು ವಾಚಕರಿಗೆ ಮನವರಿಕೆ ಮಾಡಿಕೊಡುವುದೇ ನನ್ನ 
ಉದ್ದೇಶ. ಆದ್ದರಿಂದ, ಪೂರ್ಣ ಸ್ವಾತಂತ್ರ್ಯದ ಸಾಧನೆಗೆ ಹಿಂಸಾಮಾರ್ಗವು 
ನಿಷ್ಪ್ಟಮೋಜಕವೆಂಬ ನನ್ನ ವಾದವನ್ನು ಸ್ವೀಕರಿಸುವ ಅಗತ್ಯವಿಲ್ಲ. 
ಹಿಂಸಾಮಾರ್ಗದಿಂದ ಪಡೆಯುವ ಪೂರ್ಣ ಸ್ಥಾತಂತ್ಯ ಸಿಗುವುದೆಂದು 


ಸ್ಥಾತಂತ್ಯ / 8 


ವಾಚಕರು ಭಾವಿಸಿದರೆ ನನ ದೇನೂ ಅಡ್ಡಿ ಇಲ್ಲ; ಆದರೆ, ನನ್ನ ರಚನಾತ್ಮಕ 
ಕಾರ್ಯಕ್ರಮವನ್ನು ಇಡೀ ಜರು ಆಚರಣೆಗೆ ಅನುನವ ಹದು 
ಸಾಧ್ಯವೆಂದು ಇಹ ತಿಳಿದರೆ ಸಾಕು. 


(ರಚನಾತ್ಮಕ ಕಾರ್ಯಕ್ರಮ -ಪು. 5-7 


* ೫% x 


ಸ್ಥಾತಂತ್ಯದ ಸಾಮುದ್ರಿಕ ವರ್ತುಲ 


ಸ್ವಾತಂತ್ರ್ಯವು ತಳದಿಂದ ಶುರುವಾಗಬೇಕು. ಪ್ರತಿಯೊಂದು ಗ್ರಾಮವೂ 
ಒಂದು. ಪ್ರಜಾರಾಜ್ಯ ಇಲ್ಲವೆ ಪಂಚಾಯತ ರಾಜ್ಯವಾಗಬೇಕು. ಎಲ್ಲ 
ಅಧಿಕಾರಗಳೂ ಅದರ ಕೈಯಲ್ಲಿರಬೇಕು. ಅಂದರೆ, ಪ್ರತಿಯೊಂದು 
ಗ್ರಾಮವೂ ತನ್ನ ಯೋಗ ಕ್ಷೇಮವನ್ನು ತಾನೇ ನೋಡಿಕೊಳ್ಳುವಷ್ಟು 
ಸ್ಥಾವಲಂಬಿಯಾಗಬೇಕು. ಸಂದರ್ಭ ಬಂದರೆ, ಪ್ರತಿಯೊಂದು ತನ್ನ 
ಸ್ವಾತಂತ್ರ್ಯ ರಕ್ಷಣೆಗಾಗಿ ಇಡೀ ಜಗತ್ತನ್ನೇ ಇದಿರಿಸುವಷ್ಟು ಸ್ವಸಾಮರ್ಥ್ಯ 
ಉಳ್ಳದ್ದಾಗಬೇಕು. ಆತ್ಮರಕ್ಷಣೆಗಾಗಿ ಅದು ತಕ್ಕ ತರಬೇತಿ ಹೊಂದಿದ್ದು, 
ಹೊರಗಿನ ದಾಳಿಯನ್ನಿದಿರಿಸುವುದರ ಸಲುವಾಗಿ ಆತ್ಮಾರ್ಪಣಮಾಡಲಿಕ್ಕೂ 
ಸಿದ್ಧವಾಗಿರಬೇಕು. ಈ ರೀತಿಯಲ್ಲಿ ಗ್ರಾಮವೇ ಮೂಲ ಘಟಕವಾಗಿರತಕ್ಕದ್ದು. 
ಹೀಗೆಂದ ಮಾತ್ರಕ್ಕೆ, ನೆರೆಹೊರೆಯ ಹಾಗೂ ಹೊರಜಗತ್ತಿನ ಸಂಪರ್ಕ 
ಅಥವಾ ಸಹಾಯವನ್ನು ನಿರಾಕರಿಸಬೇಕೆಂದು ಅರ್ಥವಲ್ಲ, ಅಂತಹ 
ಸಂಪರ್ಕ-ಸಹಾಯಗಳು ಪರಸ್ಪರ ಸ್ವಯಂಚಾಲಿತವಾಗಿರಬೇಕು. ಇಂಥ 
ಸಮಾಜವು ಉತ್ತಮ ಸಂಸ್ಕೃತಿಯುಳ್ಳದ್ದಾಗಿದ್ದು, ಇದರಲ್ಲಿಯ ಪ್ರತಿಯೊಬ್ಬ 
ಸ್ತ್ರೀ ಪುರುಷನೂ ತನ್ನ ತನ್ನ ಅವಶ್ಯಕತೆಗಳನ್ನು ತಿಳಿದುಕೊಂಡು, ಶ್ರಮಕ್ಕೆ 
ತಕ್ಕ ಪ್ರತಿಫಲವು ಎಲ್ಲರಿಗೂ ಸಿಗುವಂತೆ ನೋಡಿಕೊಳ್ಳುವನು. 

ಇಂಥ ಸಮಾಜವು, ಸ್ವಾಭಾವಿಕವಾಗಿಯೇ, ಸತ್ಯ ಮತ್ತು ಅಹಿಂಸೆಯ 
ತಳಹದಿಯ ಮೇಲೆ ರಚಿತವಾಗಿರಬೇಕಾಗುವುದು. ನನ್ನ ಅಭಿಪ್ರಾಯವನ್ನು 
ಹೇಳುವುದಾದರೆ, ಸರ್ವಜ್ಞನೂ, ಸರ್ವಶಕ್ತನೂ, ಸ್ವಯಂಭುವೂ 
ಆದ ದೇವರಲ್ಲಿ ದೃಢ ಶ್ರದ್ಧೆ ಇಲ್ಲದೆ ಸತ್ಯ ಮತ್ತು ಅಹಿಂಸೆಯನ್ನು 


9 / ಸ್ವಾತಂತ್ಯ 


ಆಚರಿಸುವುದು ಅಶಕ್ಯ. ಆ ದೈವೀಶಕ್ತಿಯು ನಮಗೆ ತಿಳಿದಿರುವ ಎಲ್ಲ ಲೌಕಿಕ 
ಶಕ್ತಿಗಳನ್ನೂ ಆವರಿಸಿಕೊಂಡಿದ್ದು ಅವೆಲ್ಲವುಗಳಿಂದಲೂ ಸ್ವತಂತ್ರವಾಗಿದ್ದು, 
ಅವುಗಳು ಅಳಿದ ಮೇಲೂ ಉಳಿಯುವುದು. ಸರ್ವವ್ಯಾಪಿಯಾದ ಜ್‌ 
ಅಮರಜ್ಯೋತಿಯಲ್ಲಿ ನಂಬಿಕೆ ಇಲ್ಲದೆ ನಾನು ಬದುಕಲಾರೆನು. 


ಅಸಂಖ್ಯಾತವಾದ ಗ್ರಾಮಗಳನ್ನೊಳಗೊಂಡ ಈ ಸ್ವಾತಂತ್ರ್ಯ 
ಮಂದಿರದಲ್ಲಿ ಪ್ರತಿಯೊಂದು ಗ್ರಾಮವೂ ಬೆಳೆಯುತ್ತ ಹೋಗುವ ಒಂದು 
ಪುಟ್ಟ ವರ್ತುಳದಂತಿರುವುದು. ಜನಜೀವನವು ಗೋಪುರಾಕೃತಿಯಲ್ಲಿ 
ಏರುತ್ತ, ಅದರ ಭಾರವನ್ನೆಲ್ಲ ತಳಗಟ್ಟು ಹೊತ್ತುಕೊಳ್ಳುವಂತಾಗಬಾರದು. 
ರಾಷ್ಟ್ರಜೀವನದಲ್ಲಿ ವ್ಯಕ್ತಿಯ ಜೀವನವೇ ಕೇಂದವಾಗಿದ್ದು, ಕುಟುಂಬ, 
ಗ್ರಾಮವೆಂಬ ವರ್ತುಲಗಳಾಗಿ ವಿಸ್ತರಿಸುತ್ತ ಸಮುದ್ರದಷ್ಟು ವಿಶಾಲವಾಗುತ್ತ 
ಹೋಗಬೇಕು. ಸಾಮೂಹಿಕ ಸುಖಕ್ಕಾಗಿ ವ್ಯಕ್ತಿಯು ಆತ್ಮಾರ್ಪಣ 
ಮಾಡಲಿಕ್ಕೂ ಸಿದ್ಧವಾಗಬೇಕು. ಹೀಗೆ, ವ್ಯಕ್ತಿಜೀವನಗಳು ವಿಕಾಸಗೊಂಡು, 
ವ್ಯಕ್ತಿಗಳು ತಾವು ಬೇರೆ, ಸಮಾಜ ಬೇರೆ ಎಂದು ತಿಳಿಯದೆ, ಸಾಮರಸ್ಯದಿಂದ 
ಬಾಳುವಂತಾಗಬೇಕು. ಯಾವ ವ್ಯಕ್ತಿಯೂ ಜಂಭ ಇಲ್ಲದೆ ಅಹಂಕಾರದಿಂದ 
ಅನ್ಯ ವ್ಯಕ್ತಿಗಳ ಮೇಲೆ ಒಡೆತನ ಮಾಡದೆ, ವಿನೀತವಾಗಿದ್ದುಕೊಂಡು, 
ಎಲ್ಲರೂ, ಸಮುದ್ರದಷ್ಟು ವಿಶಾಲವಾದ ವರ್ತುಲದ ಭಾಗವೆಂದೂ ಅದರ 
ಮಧ್ಯಬಿಂದುವಿನಷ್ಟು ಘನತೆ ಮತ್ತು ಗಾಂಭೀರ್ಯವನ್ನು ಪಡೆದವರೆಂದೂ 
ಭಾವಿಸಿ ಬದುಕಬೇಕು. 


ಆದ್ದರಿಂದ, ಎಲ್ಲಕ್ಕೂ ದೊಡ್ಡದಾಗಿರುವ ಕಟ್ಟಕಡೆಯ ವರ್ತುಲವು 
ತನ್ನೊಳಗಿನ ವರ್ತುಲಗಳನ್ನು ಹಾಳುಮಾಡುವಂತಹ ಇಲ್ಲವೆ, 
ಕುಗ್ಗಿಸುವಂತಹ ಅಧಿಕಾರವನ್ನುಳ್ಳುದ್ದಾಗಿರದೆ, ಅವುಗಳಿಗೆ ಶಕ್ತಿಯನ್ನು 
ನೀಡುತ್ತ, ಅವುಗಳ ಏಳಿಗೆಯಿಂದಲೇ ತಾನು ಏಳಿಗೆ ಹೊಂದುತ್ತ 
ಭದ್ರವಾಗಿ ಬಾಳುವುದು.“ಇದೊಂದು ಆದರ್ಶದ ಕನಸು. ಇದರ ಬಗೆಗೆ 
ಯೋಚಿಸುವುದು ನಿಷ್ಟಮೋಜಕ” ಎಂದು ನನ್ನನ್ನು ಮೂದಲಿಸಬಹುದು. 
ಯೂಕ್ಲಿಡ್‌ ತತ್ತ್ವದ ಮಾನಸಿಕ ಬಿಂದುವನ್ನು ಎಂತಹ ನಿಪುಣನೂ 
ಕಾಗದದ ಮೇಲೆ ಗುರುತಿಸಲಾರನಾದರೂ, ಅದರ ಸತ್ಯತ್ತವು ಹೇಗೆ 
ಅವಿನಾಶಿಯಾಗಿರಬಲ್ಲುದೋ ಹಾಗೆ, ಮಾನವಲೋಕದ ಬಾಳಿಗೆ ನನ್ನ | 


ಸ್ಥಾಪಂತ್ರ್ಯ / 10 


ಈ ಚಿತ್ರದ ಮೌಲ್ಯವೂ ಅವಿನಾಶಿಯಾಗಿರಬಲ್ಲದು. ಈ ಚಿತ್ರವನ್ನು 
ಸಂಪೂರ್ಣ ನಿರ್ದೋಷವಾಗಿ ರಚಿಸಿಕೊಳ್ಳಲಿಕ್ಕೆ ಶಕ್ಯವಾಗದಿದ್ದರೂ, 
ಭಾರತವು ಅದರ ಸಾಧನೆಗಾಗಿಯಾದರೂ ಪ್ರಯತ್ನಿಸಲಿ. ನಮಗೇನು 
ಬೇಕೋ ಅದರ ಸ್ಪಷ್ಟವಾದ ಕಲ್ಪನೆಯನ್ನು ನಾವು ಮೊಟ್ಟಮೊದಲು 
ಮಾಡಿಕೊಳ್ಳದಿದ್ದರೆ, ಅದರ ಕಡೆಗೆ ಸುಜ ಹೇಗೆ? ಭಾರತದ 
ಪ್ರತಿಯೊಂದು ಹಳ್ಳಿಯೂ ಎಂದಾದರೊಂದು ದಿನ ಒಂದೊಂದು 
ಪ್ರಜಾರಾಜ್ಯವಾಗಿ ಬದುಕುವ ಕಾಲ ಬಂದರೆ, ತೀರ ಸಣ್ಣ ವರ್ತುಲದ ಮಧ್ಯ 
ಬಿಂದುವೂ ಸಮಾನ ಶಕ್ತಿಯುಳ್ಳದ್ದಾಗಿ ಬಾಳಲೇಬೇಕಾಗುವುದೆಂಬ ನನ್ನ 
ಮಾತು ಯಥಾರ್ಥವಾಗುವುದೆಂದು ನಾನು ತಿಳಿದಿದ್ದೇನೆ. 


ಈ ಚಿತ್ರದಲ್ಲಿ ಪ್ರತಿಯೊಂದು ಮತಧರ್ಮಕ್ಕೂ ಪೂರ್ಣ ಸ್ವಾತಂತ್ರ್ಯವೂ 
ಸಮಾನಾವಕಾಶವೂ ಇರುವುದು. ನಾವೆಲ್ಲರೂ ಒಂದು ಮಹಾವೃಕ್ಷದ 
ಎಲೆಗಳು; ಅದರ ಕಾಂಡವನ್ನು ಅಲುಗಾಡಿಸಿ, ಬೇರಿನಿಂದ ಅವನ್ನು 
ಬೇರ್ಪಡಿಸಲು ಶಕ್ಯವಿಲ್ಲ. ಏಕೆಂದರೆ ಆ ಬೇರು ಭೂಗರ್ಭದವರೆಗೂ 
ಇಳಿದು ಭದ್ರವಾಗಿಬಿಟ್ಟಿದೆ. ಎಂತಹ ಭೀಕರ ಬಿರುಗಾಳಿಯೂ ಅದನ್ನು 
ಕದಲಿಸಲಾರದು. 


ಈ ನನ್ನ ಕಲ್ಪನೆಯ ಸ್ವಾತಂತ್ರ್ಯದಲ್ಲಿ ಮನುಷ್ಯ ಶ್ರಮವನ್ನು ಆಕ್ರಮಿಸುವ 
ಹಾಗೂ ಕೆಲವೇ ಜನರ ಕೈಯಲ್ಲಿ ಅಧಿಕಾರವನ್ನು ಕೇಂದ್ರೀಕರಿಸಿ ಕೊಡುವ 
ಯಂತ್ರಗಳಿಗೆ ಸ್ಥಾನವಿಲ್ಲ. ಸುಸಂಸ್ಕತ ಮಾನವ ಸಮಾಜದಲ್ಲಿ ಶ್ರಮಕ್ಕೂ 
ಒಂದು ವಿಶಿಷ್ಟ ಸ ಸ್ಥಾನವಿರುತ್ತದೆ. ಪ್ರಿ ವ್ಯಕ್ತಿಗೂ ಉಪಯೋಗಕ್ಕೆ ಭಕಷ 
ಯಂತ್ರಕ್ಕೆ ಮಾತ್ರ ಸ್ಥಾನವಿದೆ. ಆದರೆ ಪ್ರತಿ ವ್ಯಕ್ತಿಗೂ “hai 
= ಹ ಹಾವುದೆಂಬ ಬಗೆಗೆ ನಾನಿನ್ನೂ ವಿಚಾರಮಾಡಿರುವುದಿಲ್ಲ. 
ಅಂತಹ ಒಂದು ಯಂತ್ರವು “ಸಿಂಗರ್‌ ಹೊಲಿಗೆ ಯಂತ ವಾಗಿದೆ. ಅದೂ 
ಕೂಡ ತೀರ ಅವಶ್ಯವಾದದ್ದಲ್ಲ. ನನ್ನ ಚಿತ್ರವನ್ನು ಪೂರ್ಣಗೊಳಿಸಲು ಅದರ 
ಅವಶ್ಯಕತೆ ನನಗಿಲ್ಲ. 


(ಹ., 1946) 


1 / ಸ್ಥಾತಂತ್ಯ 


ಅಹಿಂಸಾತ್ಮಕ ಸ್ವಾತಂತ್ರ್ಯ 


ಅಹಿಂಸೆಯ ತಳಹದಿಯ ಮೇಲೆ ರಚಿತವಾದ ಸ್ವಾತಂತ್ರ್ಯದಲ್ಲಿ, ಜನರಿಗೆ 
ತಮ್ಮ ಹಕ್ಕುಗಳೇನೆಂಬುದು ತಿಳಿಯದಿದ್ದರೂ ಅಡ್ಡಿ ಇಲ್ಲ; ಆದರೆ ತಮ್ಮ 
ಕರ್ತವ್ಯಗಳೇನೆಂಬುದನ್ನವರು ತಿಳಿದುಕೊಳ್ಳುವುದು ಅತ್ಯಗತ್ಯ. ಕರ್ತವ್ಯವು 
ತನ್ನ ಜತೆಗೇ ಹಕ್ಕನ್ನೂ ನಿರ್ಮಿಸಿಕೊಂಡು ಬರುತ್ತಿದೆ. ಸ್ಪಕರ್ತವ್ಯವನ್ನು 
ಮಾಡುವುದರಿಂದ ಬರುವ ಹಕ್ಕೇ ನಿಜವಾದ ಹಕ್ಕು. ಆದ್ದರಿಂದ, ಯಾವನು 
ತಾನು ವಾಸಿಸಿರುವ ದೇಶಕ್ಕೆ ಸೇವೆ ಸಲ್ಲಿಸುತ್ತಾನೋ ಅವನಿಗೆ ಮಾತ್ರವೇ ಆ 
ದೇಶದ ನಾಗರಿಕನಿಗಿರುವ ಹಕ್ಕುಗಳು ಪ್ರಾಪ್ತವಾಗುತ್ತವೆ. ಅಲ್ಲದೆ, ಅಂಥವರು 
ಮಾತ್ರವೇ ತಮ್ಮ ಹಕ್ಕುಗಳನ್ನು ಸರಿಯಾಗಿ ನಿರ್ವಹಿಸಬಲ್ಲವರಾಗುತ್ತಾರೆ. 
ಪ್ರತಿಯೊಬ್ಬನಿಗೂ ಸುಳ್ಳು ಹೇಳುವ ಇಲ್ಲವೇ ಪುಂಡತನ ಮಾಡುವ 
ಹಕ್ಕು ಇದ್ದೇ ಇದೆ.ಆದರೆ, ಆ ಹಕ್ಕನ್ನು ಚಲಾಯಿಸುವುದರಿಂದ 
ಚಲಾಯಿಸುವವನಿಗೂ ಸಮಾಜಕ್ಕೂ ಹಾನಿಯಾಗುವುದು. ಸತ್ಯ ಮತ್ತು 
ಅಹಿಂಸೆಯಿ೦ದ ನಡೆಯುವವನಿಗೆ ಗೌರವ ಬರುತ್ತದೆ, ಅದರೊಂದಿಗೆ 
ಹಕ್ಕುಗಳೂ ಬರುತ್ತವೆ. ಕರ್ತವ್ಯ ಮಾಡಿ ಹಕ್ಕನ್ನು ಗಳಿಸಿಕೊಳ್ಳುವವರು 
ಅದನ್ನು ಸ್ವಂತಕ್ಕಾಗಿ ಉಪಯೋಗಿಸಿಕೊಳ್ಳದೆ ಸಮಾಜದ ಸೇವೆಗಾಗಿ 
ಉಪಯೋಗಿಸುವರು. ಜನತೆಯ ಸ್ವಾತಂತ್ರ್ಯವೆಂದರೆ ವ್ಯಕ್ತಿಗಳ ಸ್ವಾತಂತ್ರ್ಯದ 
ಸಮೂಹ. ಅಂತಹ ಸ್ವಾತಂತ್ರ್ಯವು ವ್ಯಕ್ತಿಗಳು ತಮ್ಮ ತಮ್ಮ ನಾಗರಿಕ 
ಕರ್ತವ್ಯಗಳನ್ನು ಮಾಡುವುದರಿಂದಲೇ ಬರುತ್ತದೆ. ಅದರಲ್ಲಿ ಯಾರೊಬ್ಬನೂ 
ತನ್ನ ಹಕ್ಕುಗಳ ಬಗೆಗೆ ಚಿಂತಿಸುವುದಿಲ್ಲ. ಜನರು ತಮ್ಮ ಕರ್ತವ್ಯಗಳನ್ನು 
ಮತ್ತಷ್ಟು ಚೆನ್ನಾಗಿ ಮಾಡಬಯಸಿದಾಗ ಅವುಗಳು ತಾವಾಗಿಯೇ ಬರುತ್ತವೆ. 


ಹಳ್ಳಿಗಳಿಗೆ ಹೋಗುವ ಗಂಡಸರಾಗಲೀ ಹೆಂಗಸರಾಗಲೀ, ಹಳ್ಳಿಗರು 
ತಮ್ಮ ಹಳ್ಳಿಗಳನ್ನು ಸ್ಪಚ್ಛವಾಗಿಡಬೇಕೆಂದೂ, ಸ್ವಾವಲಂಬಿಗಳಾಗಬೇಕೆಂದೂ, 
ಅದು ಅವರ ಕರ್ತವ್ಯವೆಂದೂ ಹೇಳುತ್ತಾರೆ. ಸ್ವತಂತ್ರ ಸರಕಾರವೇ ಈ 
ಕೆಲಸವನ್ನು ಮಾಡಿಕೊಡುವುದೆಂದು ಅವರು ನಿರೀಕ್ಷಿಸಬಾರದು. ನಮ್ಮ 
ಹಳ್ಳಿಗಳು ಗ್ರಾಮೋದ್ಯೋಗಗಳ ಕಣ್ಮರೆಯಿಂದಾಗಿ ವಿನಾಶದ ಅಂಚಿನಲ್ಲಿವೆ. 


ಸ್ಥಾತಂತ್ಯ / 12 


ಗ್ರಾಮೋದ್ಯೋಗಗಳ ಪುನರುಜ್ಜೀವನದಿಂದಲೇ ಅವುಗಳನ್ನು ಪುನಃ 
ಚೈತನ್ಯಭರಿತವಾಗಿ ಮಾಡಬೇಕಾಗಿದೆ. ಇವುಗಳಲ್ಲಿ ಚರಕಕ್ಕೇ ಕೇಂದ್ರಸ್ಥಾನ 
ಬರುವುದು. ಉಳಿದ ಉದ್ಯೋಗಗಳು ಅವನ್ನು ಬಳಸಿಕೊಂಡಿರಬೇಕು. 
ಇದರಿಂದ ಎಲ್ಲ ಜನರೂ ಉದ್ಯೋಗದ ಬೆಲೆಯನ್ನರಿಯುವರು; ಅಲ್ಲದೆ 
ಎಲ್ಲರೂ ರಾಷ್ಟ್ರ ಹಿತಕರವಾದ ಉದ್ಯೋಗಗಳಲ್ಲಿ ತೊಡಗಿದರೆ, ಜನತೆಯು 
ಜನತೆಗಾಗಿಯೇ ಲಕ್ಷಾಂತರ ರೂಪಾಯಿ ಉಳಿಸಿಕೊಂಡಂತಾಗುವುದು. 
ಹೀಗೆ ಪ್ರತಿಯೊಂದು ವ್ಯಕ್ತಿಯೂ ಸ್ವಯಂಸೇವಕನಾಗಿ ಸ್ವಾವಲಂಬಿಯಾಗುವ 
ತತ್ತ್ವವನ್ನು ಆಚರಿಸಿ ತೋರಿಸಿದಂತಾಗುವುದಲ್ಲದೆ, ಅವನು ತೀರ 
ಅಲ್ಲಕರವನ್ನು ತೆತ್ತು ಬೇರೆ ಯಾವ ಆಡಳಿತ ಪದ್ಧತಿಯಿಂದಲೂ 
ಸಿಗುವುದಕ್ಕಿಂತ ಹೆಚ್ಚಿನ ಸುಖವನ್ನು ಪಡೆಯಬಹುದು, ಯಾರು ರಾಷ್ಟ್ರಕ್ಕಾಗಿ 
ಶ್ರಮಮಾಡುತ್ತಾರೋ ಅವರು ನಾಣ್ಯದ ಬದಲು ಶ್ರಮರೂಪದಲ್ಲಿಯೇ 
ಕರ ತೆತ್ತಂತಾಗುವುದು. ನಾಣ್ಯಗಳಾದರೋ ಶ್ರಮದ ಒಂದು ಅಳತೆಯ 
ಚಿಹ್ನೆ. ಅದಕ್ಕೆ ಮತ್ತಾವ ಬೆಲೆಯೂ ಇರುವುದಿಲ್ಲ. ನಾನು ಒಂದು 
ರೂಪಾಯಿ ಕಿಮ್ಮತ್ತಿನ ಹಿಟ್ಟನ್ನು ಕೊ೦ಡರೆ, ಅದಕ್ಕೆ ಕೃಷಿ ಶ್ರಮದ ಕೂಲಿ, 
ಸಾಗುಕೂಲಿ ಹಾಗೂ ಬೀಸಿದ ಕೂಲಿ ಕೊಟ್ಟಂತಾಗುವುದು. ಆದ್ದರಿಂದ, 
ಯಾವನು ಸಂಪದುತ್ತಾದನೆಯನ್ನರಿತು ಕೆಲಸ ಮಾಡುವನೋ ಅವನು 
ಸಂಪತ್ತಿನ ನಿಜವಾದ ಒಡೆಯನಾಗುವನು. ರಾಷ್ಟದ ಸರಕಾರಕ್ಕೆ ನಾನು 
ಶ್ರಮರೂಪವಾಗಿ ಕರೆತರುವುದೂ, ಹಣರೂಪವಾಗಿ ತೆರುವುದೂ 
ಒಂದೇ. ಎಷ್ಟೋ ವೇಳೆ ಸರಕಾರಕ್ಕೆ ಶ್ರಮರೂಪದಿಂದ ಬರುವ ಕರವು 
ಹಣರೂಪದಿಂದ ಬರುವುದಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದಾಗುವುದು. 
ಶ್ರಮ ರೂಪದಿಂದ ಕರ ತೆರುವುದು ಜನತೆಯನ್ನು ಗಟ್ಟಿಮುಟ್ಟಾಗಿಸುತ್ತದೆ. 
ಸಮಾಜದ ಸಲುವಾಗಿ ಯಾರು ತಾವಾಗಿಯೇ ಶ್ರಮಿಸುತ್ತಾರೋ ಅವರಿಗೆ 
ಶ್ರಮದ ಬದಲಾಗಿ ಹಣ ಬೇಕೆನಿಸುವುದಿಲ್ಲ. ಕರವನ್ನು ಕೂಡಿಸುವ ಮತ್ತು 
ಲೆಕ್ಕವನ್ನಿಡುವ ಕೆಲಸವು ಕಡಮೆಯಾಗುವುದಲ್ಲದೆ, ಪ್ರತಿಫಲವೂ ಹಣದಷ್ಟೇ 
ಉಪಯುಕ್ತವೆನ್ನಿಸುವುದು. 

ಜವಾಬ್ದಾರಿ ಸರಕಾರದಲ್ಲಿ ಅರಸನಿಂದ ಆಳಿನವರೆಗಿನ ಎಲ್ಲ ನಾಗರಿಕರೂ 
ಏಳಿಗೆ ಈ ಅಹಿಂಸೆಯ ತಳಹದಿಯುಳ್ಳ ಸ್ವಾತಂತ್ರ್ಯದಲ್ಲಿ, ಯಾರು 


13 / ಸ್ಲಾತಂತ್ಯ 


ಯಾರೊಬ್ಬನ ಶತ್ರುವೂ ಅಲ್ಲ; ಪ್ರತಿಯೊಬ್ಬನೂ ಸಾರ್ವತ್ರಿಕ ಹಿತಕ್ಕಾಗಿ ತನ್ನ 
ತನ್ನ ಭಾಗವನ್ನು ಸಲ್ಲಿಸುತ್ತಾನೆ. ಎಲ್ಲರೂ ಓದುಬರಹ ಬಲ್ಲವರಾಗಿ, ತಮ್ಮ 
ತಮ್ಮ ಜ್ಞಾನಾಭಿವೃದ್ಧಿ ಮಾಡಿಕೊಳ್ಳುತ್ತಾರೆ. ರೋಗ ರುಜಿನಗಳು ಬಹಳ 
ಕಡಿಮೆಯಾಗುತ್ತದೆ; ಯಾರೊಬ್ಬನೂ ನಿರ್ಧನಿಕ ಇಲ್ಲವೆ 
ನಿರ್ಗತಿಕನಾಗಿರುವುದಿಲ್ಲ ಹಾಗೂ ಕೆಲಸ ಮಾಡಬಯಸುವವನಿಗೆ ತಕ್ಕ 
ಕೆಲಸವು ಸಿಕ್ಕೇ ಸಿಗುತ್ತದೆ. ಸ್ವತಂತ್ರ ಸರಕಾರದ ಕೆಳಗೆ ಆಸ್ಪದವಿರುವುದಿಲ್ಲ. 
ಶ್ರೀಮಂತರು ತಮ್ಮ ಸಂಪತ್ತನ್ನು ಐಷಾರಾಮಗಳಿಗಾಗಿ ಪೋಲು 
ಮಾಡದೆ ಬುದ್ಧಿವಂತಿಕೆಯಿಂದಲೂ, ಉಪಯುಕ್ತ ಕಾರ್ಯಕ್ಕಾಗಿಯೂ 
ಉಪಯೋಗಿಸುವರು. ಕೆಲವೇ ಜನರು ಸುಖಸಮೃದ್ಧಿಯಿಂದ 
ಅರಮನೆಯಂತಹ ಮಹಾಸೌಧಗಳಲ್ಲಿ ವಾಸಿಸುತ್ತ, ಕೋಟ್ಯಂತರ ಜನರು 
ಗಾಳಿಬೆಳಕಿಗೂ ಗತಿ ಇಲ್ಲದ ಗುಡಿಸಲುಗಳಲ್ಲಿ ವಾಸಿಸುವಂತಾಗಲೇಬಾರದು. 


ಹಾಗೆಯೇ ಹಿಂದೂ-ಮುಸ್ಲಿಂ ಭೇದ ಭಾವವೂ, ಅಸ್ಪಶ್ಯತೆಯೂ, 
ಮೇಲು-ಕೀಳು ಭಾವನೆಯೂ ಇರಲೇ ಕೂಡದು. ಅಹಿಂಸಾತ್ಮಕವಾದ 
ಸ್ಪತಂತ್ರ ರಾಜ್ಯದಲ್ಲಿ ಜನತೆಯ ನ್ಯಾಯವಾದ ಹಕ್ಕುಗಳ ಮೇಲೆ ಎಂದೂ 
ದಾಳಿಯಾಗಲಾರದು. ಅದರ ಬದಲು, ಯಾರೊಬ್ಬರೂ ಅನ್ಯಾಯವಾದ 
ಹಕ್ಕುಗಾರಿಕೆ ಉಳ್ಳವರಾಗಲಾರರು. ಸುಸಂಘಟಿತವಾದ ರಾಜ್ಯದಲ್ಲಿ ಒಬ್ಬರು 
ಮತ್ತೊಬ್ಬರಿಂದ ಕಸಿದುಕೊಳ್ಳಲು ಶಕ್ಕವಾಗದು. ಹಾಗೂ ಕಸಿದವರನ್ನು 
ದಂಡಿಸಲು ಬಲಪ್ರಯೋಗಮಾಡುವ ಅಗತ್ಯವೂ ಇರಲಾಗದು. 


(ಹ., 1939) 


ಸ್ಥಾತಂತ್ಯ / 14 


ಸ್ಪರಾಜ್ಯದಲ್ಲಿ ಅರಸೊತ್ತಿಗೆಯ ಕರ್ತವ್ಯ 


ನನ್ನ ಕಲ್ಪನೆಯ ಸ್ವರಾಜ್ಯದಲ್ಲಿ ಅರಸೊತ್ತಿಗೆಯ ಅಂತ್ಯವಿಲ್ಲ. ಸ್ವರಾಜ್ಯವು 
ಸಕಲ ಅನಿಷ್ಟಗಳಿಗೂ ಒಂದು ದಿವ್ಯ ಔಷಧವೆಂಬ ದೃಢವಾದ 
ನಂಬಿಗೆಯಿಂದಲೇ ನಾನು ಸ್ವರಾಜ್ಯ ಚಳುವಳಿಯಲ್ಲಿ ನನ್ನ 
ಸರ್ವಸ್ವವನ್ನು ತೊಡಗಿಸಿದ್ದೇನೆ. ಸೂರ್ಯೋದಯವಾಗುತ್ತಲೇ ಕತ್ತಲೆಯು 
Ca ire ಸ್ವರಾಜ್ಯೋದಯವಾಗುತ್ತಲೇ ಅರಸರ ಮತ್ತು 
ಪ್ರಜೆಗಳ ಅನಾಯಕತ್ವವೆಂಬ ಕತ್ತಲೆಯು ನಿಮಿಷಮಾತ್ರದಲ್ಲಿಯೇ 
ಮಾಯವಾಗುವುದು. 'ಅರಸೊತ್ತಿಗೆಗೆ ನೈತಿಕ ತಳಹದಿ ಏನಾದರೂ 
ಇರುವುದಾದರೆ, ಅರಸರು ತಾವು ಪಡೆಯುವ ಕರಕಂದಾಯಗಳ 
ಸ್ವತಂತ್ರ ಒಡೆಯರಲ್ಲ; ಅವರು ಅವುಗಳ ಧರ್ಮದರ್ಶಿಗಳು, ಆದ್ದರಿಂದ 
ಅದನ್ನವರು ಧರ್ಮನಿಧಿಯೆಂದೇ ಬಗೆದು ವೆಚ್ಚಮಾಡುವರು. ಇಂಗ್ಲೀಷರ 
ರಾಜ್ಯಘಟನೆಯ ಈ ತತ್ತ್ವದ ಪ್ರತ್ಯಕ್ಷ ಕಾರ್ಯಾ ಚರಣೆಯಾಗಿದೆ ಎನ್ನ ಬಹುದು. 
ಅಬುಬಕರ್‌ ಮತ್ತು ಹೆಜತ್‌ A ಕೋಟಿಗಟ್ಟಳೆ ಹಣವನ್ನು 
ವಸೂಲು ಮಾಡುತ್ತಿದ್ದರೂ ಅವರು ಭಿಕಾರಿಗಳಂತೆಯೇ ಇರುತ್ತಿದ್ದರು. 
ಸಾರ್ವಜನಿಕರ ಈ ಹಣದಿಂದ ಒಂದು ಕಾಸನ್ನಾ ದರೂ ಅವರು ಸ್ವಂತಕ್ಕೆ 
ಉಪಯೋಗಿಸುತ್ತಿದ್ದಿಲ್ಲ. ಜನತೆಗೆ ಅನ್ಯಾಯವಾಗುವಂತೆ ಅವರು ಜಾ 
ಎಚ್ಚತ್ತುಕೊಂಡೇ ಇರುತ್ತಿದ್ದರು. Wie ಕೂಡಾ ಅನ್ಯಾ ಯವಾಗಕೂಡದು 
ಎಂಬುದೇ ಅವರ ತತ್ತ್ವ ವಾಗಿದ್ದಿತು. 


ಆ ತತ್ತ್ವವನ್ನು ನಾನು ಒಪ್ಪುತ್ತೇನೆ ಹಾಗೂ ಅದರ ಅನುಷ್ಠಾನದಿಂದಲೇ 
ಜನಸೆ ಸೇವಕರ i ನಾಗುತ್ತೇನೆ. ಪ್ರಜೆಗಳೇ ನಿಜವಾದ ಒಡೆಯರು, 
ಯಜಮಾನರು.ಆದರೆ, ಜನತೆಯೆಂಬ ಆ ಯಜಮಾನನೇ ನಿದ್ರೆ 
ಮಾಡಿದರೆ, ಸೇವಕನೇನು ಮಾಡಬೇಕು? ಆದ್ದರಿಂದ, ನಿಜವಾದ ರಾಷ್ಟ್ರೀಯ 
ಜಾಗ್ರತಿಯನ್ನು! ೦ಟುಮಾಡುವ ಪ್ರಯತ್ನದಲ್ಲಿ ಎಲ್ಲವೂ ಸೇರಿರುತ್ತದೆ. 


ಇದು ನನ್ನ ಆದರ್ಶವಾಗಿರುವುದರಿಂದ ನನ್ನ ಕಲ್ಪನೆಯ ಸ್ವಾತಂತ್ರ್ಯ ದಲ್ಲಿ 
ದೇಶೀ ಸಂಸ್ಥಾನಗಳಿಗೂ ಸ ಸ್ಥಾನವಿರುತ್ತದಲ್ಲದೆ, ಪ್ರಚಿಗಳ ಹಕ್ಕು ಬಾಧ್ಯ 3ಗಲಗೆ 


15 / ಸ್ಟಾತಂತ್ರ್ಯ 


ಪೂರ್ಣ ರಕ್ಷಣೆಯೂ ಇರುತ್ತದೆ. ಕರ್ತವ್ಯ ಪಾಲನೆಯೇ ಹಕ್ಕು 
ಬಾಧ್ಯತೆಗಳ ಮೂಲ. ಆದ್ದರಿಂದಲೇ ನಾನು ಅರಸರ ಮತ್ತು ಪ್ರಜೆಗಳ 
ಕರ್ತವ್ಯಗಳೇನೆಂಬುದನ್ನು ಹೇಳುತ್ತಿದ್ದೇನೆ. ಸಂಸ್ಥಾನಗಳಿಗೆ ಯಾವ ಬಗೆಯ 
ರಾಜ್ಯಘಟನೆ ಇರಬೇಕೆಂಬುದನ್ನು ನಾನು ಪ್ರಸ್ತಾಪಿಸುವುದಿಲ್ಲ. ಅದನ್ನು ನೀವೇ 
ನಿರ್ಧರಿಸಿಕೊಳ್ಳಬೇಕು. ಜನಾಂಗವು ತನ್ನ ಧ್ಯೇಯವನ್ನು ಸಾಧಿಸಿಕೊಳ್ಳಲು 
ಶಕ್ತಿಸಂಪನ್ನವಾಗಬೇಕು. ಹಾಗೂ ಅದನ್ನು ಪಡೆಯುವ ದಾರಿ ಯಾವುದು 
ಎಂಬುದನ್ನು ಕಂಡುಹಿಡಿಯುವುದೇ ನನ್ನ ಕರ್ತವ್ಯವಾಗಿದೆ. ಜನಾಂಗಕ್ಕೆ ತನ್ನ 
ಶಕ್ತಿಯ ಅರಿವಾಗುತ್ತಲೇ ಅದು ತನ್ನ ಗುರಿಯನ್ನು ಮುಟ್ಟುವ ರೀತಿಯನ್ನು 
ತಾನೇ ಕಂಡುಕೊಳ್ಳುವುದು. 


(ಯ.ಇ., 1925) 


ಎಲ್ಲ ಅಧಿಕಾರಗಳೂ ರೈತರಿಗೆ ಸೇರಿರಬೇಕು 
ಸೋವಿಯಟ್‌ ರಶಿಯಾದ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ಆದರೆ, ನಮಗೆ 

ಪ್ರಜಾಪ್ರಭುತ್ವ ಪದ್ಧತಿಯ ಸ್ವರಾಜ್ಯ ದೊರೆಯುವುದಾದರೆ ನಾವದನ್ನು 

ಅಹಿಂಸೆಯಿಂದಲೇ ಪಡೆಯಬೇಕು, ಹಾಗೂ ಅದರಲ್ಲಿ ರಾಜಕೀಯ 


ಅಧಿಕಾರ ಸಹಿತವಾಗಿ ಎಲ್ಲ ಅಧಿಕಾರಗಳೂ ರೈತರ ಕೈಯಲ್ಲಿಯೇ ಇರಬೇಕು 
ಎಂಬುದೇ ನನ್ನ ಅಭಿಪ್ರಾಯ. 


(ಪತ್ರಿಕಾ ವರದಿ, 1944) 


ಸ್ವಾತಂತ್ರ್ಯ / 16 


ಎಲ್ಲ ವ್ಯಕ್ತಿಗಳಿಗೂ ಸಮಾನ ಪ್ರತಿಫಲ 


ಭಾರತದ ಸ್ವಾತಂತ್ರ್ಯವು ಜಗತ್ತಿಗೆ ಒಂದು ಆದರ್ಶವೆನಿಸಬೇಕಾಗಿದರೆ, 
ಭಂಗಿಗಳೂ, ಡಾಕ್ಟರುಗಳೂ, ವಕೀಲರೂ, ಶಿಕ್ಷಕರೂ, ವ್ಯಾಪಾರಿಗಳೂ, 
ಎಲ್ಲ ವೃತ್ತಿಗಳವರೂ, ತಮ್ಮ ತಮ್ಮ ದಿನದ ದುಡಿತಗಳಿಗೆ ಒಂದೇ ಮಟ್ಟದ 
ಪ್ರತಿಫಲವನ್ನು ಪಡೆಯುವಂತಾಗಬೇಕು. ಈ ಗುರಿಯನ್ನು ಭಾರತೀಯ 
ಸಮಾಜವು ಸಂಪೂರ್ಣವಾಗಿ ಸಾಧಿಸಲಾರದಾದರೂ, ಅದರತ್ತಲೇ 
ನಮ್ಮ ರಾಷ್ಟ್ರ ನೌಕೆಯು ಸಾಗುವಂತೆ ನಾವು ಹಾಯಿವನ್ನು ಅರಳಿಸಬೇಕು. 
ಆದರಿಂದಲೇ ಭಾರತವು ಸುಖೀ ಜನಾಂಗವಾಗುವುದು. 


(ಹ., 1947) 


ಆಂತರಿಕ ಸ್ವಾತಂತ್ರ್ಯ 


ನಾವು ಪಡೆಯುವ ಬಾಹ್ಯ ಸ್ವಾತಂತ್ರ್ಯವು ನಾವು ಗಳಿಸಿಕೊಳ್ಳುವ ಆ೦ತರಿಕ 
ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿರುತ್ತದೆ. ಇದು ಸ್ವಾತಂತ್ರ್ಯದ ಸರಿಯಾದ 
ಅರ್ಥವಾದರೆ, ನಾವು ನಮ್ಮ ಸರ್ವಶಕ್ತಿಯನ್ನೂ ಆಂತರಿಕ ಸ್ವಾತಂತ್ರ್ಯವನ್ನು 


ಪಡೆಯುವುದಕ್ಕಾಗಿ ಉಪಯೋಗಿಸಿಕೊಳ್ಳಬೇಕು. 
(ಯ.ಇ., 1929 ಪು. 363) 


17 / ಸ್ವಾತಂತ್ಯ 


ಆತ್ಮ ದೌರ್ಬಲ್ಯವೇ ಗುಲಾಮಗಿರಿ 


ತನ್ನಂತೆಯೇ ಇರುವ ಮಿತ್ರರ ಸಹಾಯದಿಂದಲೇ ದೆವ್ಹವು 
ಜಯಗಳಿಸುತ್ತದೆ. ನಮ್ಮಲ್ಲಿರುವ ದೌರ್ಬಲ್ಯವನ್ನು ಕಂಡುಕೊಂಡು, ಅದರ 
ಲಾಭ ಪಡೆದು, ದೆವ್ವವು ನಮ್ಮ ಮೇಲೆ ಆಳಿಕೆ ನಡೆಸುತ್ತದೆ. ಹಾಗೆಯೇ, 
ಸರಕಾರವು ನಮ್ಮ ದುಶ್ಚಟಗಳ ಮತ್ತು ದೌರ್ಬಲ್ಯಗಳ ಲಾಭ ಪಡೆದು 
ನಮ್ಮನ್ನು ಅಂಕಿತದಲ್ಲಿಟ್ಟುಕೊಳ್ಳುತ್ತದೆ. ನಾವು ಸ್ವತಂತ್ರರಾಗಿ, ಆದರೆ 
ದುರುದ್ದೇಶಕ್ಕೆ ಬಲಿಯಾಗದೇ ಇರಬೇಕಾದರೆ, ನಮ್ಮ ದೌರ್ಬಲ್ಯಗಳನ್ನು 
ಪರಿಹರಿಸಿಕೊಳ್ಳಬೇಕಾಗುವುದು. ಆದ್ದರಿಂದಲೇ ನಾನು “ಸಹಕಾರ'ಕ್ಕೆ 
ಆತ್ಮಶುದ್ಧಿಯ ಸಾಧನ ಎಂದು ಕರೆದಿದ್ದೇನೆ. ಈ ಸಾಧನವನ್ನು ನಾವು 
ಪೂರಯಿಸಿದೊಡನೆಯೇ ಈ ಸರಕಾರವು ಕುಸಿದುಬೀಳುವುದು. ಯಾಕೆಂದರೆ, 
ಅದಕ್ಕೆ ತನ್ನ ಆಟ ಸಾಗಿಸಲು ತಕ್ಕ ಪರಿಸರವು ಇಲ್ಲದಂತಾಗಿಬಿಡುವುದು! 
ಕೊಳಚೆಯ ಪ್ರದೇಶವಿಲ್ಲದಿದ್ದಲ್ಲಿ ಗು೦ಗಾಡುಗಳು ಹೇಗೆ ಬದುಕುವುವು? 
ಅಥವಾ ಅಭಿವೃದ್ಧಿ ಹೊಂದುವುವು? 


(ಯ.ಇ. ಪು. 21) 


* ತೇ x 


ಸ್ವಾತಂತ್ರ್ಯದ ಪ್ರಥಮ ಹೆಜ್ಜೆಯು ವ್ಯಕ್ತಿಜೀವನದ ಸ್ವಾತಂತ್ರ್ಯದಲ್ಲಿಯೇ 
ಇದೆ. “ಪಿಂಡಾಂಡದಂತೆ ಬ್ರಹ್ಮಾಂಡ” ಅಥವಾ “ವ್ಯಕ್ತಿಯಂತೆ ವಿಶ್ವ” ಎಂಬ 
ಅಮರ ಸತ್ಯವು ಸ್ವಾತಂತ್ರ್ಯಕ್ಕೂ ಅನ್ವಯಿಸುತ್ತದೆ. 


(ಗಾಂಧಿಯವರ ಬರೆಹ-ಭಾಷಣಗಳು, ಪು. 409) 


ಸ್ಥಾಡಂಘ್ರ್ಯ / 18 


ಆತ್ಮ ಸ್ವಾತಂತ್ರ್ಯವೇ ಮೋಕ್ಷ 


ಆತ್ಮ ಸ್ಥಾತಂತ್ರ್ಯವೇ ನಿಜವಾದ ಸ್ಪರಾಜ್ಯ, ಸ್ವಾತಂತ್ರ್ಯ. ಅದು ಮೋಕ್ಷದ 
ಮತ್ತೊಂದು ಹೆಸರು. 


(ಯ.ಅ., 1920) 
೫ ೫ 1 


ಜನತೆಯ ಸ್ಪರಾಜ್ಯವೆಂದರೆ, ಸಕಲ ವ್ಯಕ್ತಿಗಳ ಆಂತರಿಕ ಸ್ವಾತಂತ್ರ್ಯಗಳ 
ಮೊತ. 


(ಹ., 1939) 


* ಜೇ x 

ಸ್ವ-ಶಕ್ತಿಯೇ ಸ್ವಾತಂತ್ರ್ಯ 

ಸ್ವಾತಂತ್ರ್ಯವು ಸಂಪೂರ್ಣವಾಗಿ ನಮ್ಮ ಆಂತರಿಕ ಶಕ್ತಿಯನ್ನವಲಂಬಿಸಿದೆ- 
ಅಂದರೆ ಎಂತಹ ಎರುದ್ಧ ಶಕ್ತಿಗಳನ್ನಾದರೂ ಇದಿರಿಸಿ ಹೋರಾಡುವ 
ನಮ್ಮ "ಸ್ವ-ಸಾಮರ್ಥ್ಯ'ವನ್ನೇ ಅವಲಂಬಿಸಿದೆ. ಈ ನಿರಂತರ ಸ್ವಪರಿಶ್ರಮದ 
ಶಕ್ತಿಯ ಅವಶ್ಯವಿಲ್ಲದೆ ಪಡೆಯುವ ಹಾಗೂ ಅನುಭವಿಸುವ ಸ್ವಾತಂತ್ರ್ಯವು 
ಸ್ವಾತಂತ್ರ್ಯವೆಂಬ ಹೆಸರಿಗೆ ಯೋಗ್ಯವಾದದ್ದಲ್ಲ. ಆದ್ದರಿಂದಲೇ ನಾನು ನನ್ನ 
ಮಾತಿನಿಂದಲೂ ಕೃತಿಯಿಂದಲೂ “ರಾಜಕೀಯ ಸ್ವಾತಂತ್ರ್ಯವೆಂದರೆ ವ್ಯಕ್ತಿಗಳ 
ಸ್ಟಾತ್ಮನಿಯಂತ್ರಣಕ್ಕಿಂತ ಹೆಚ್ಚಿನದಲ್ಲ” ಎಂದು ಸಾರುತ್ತಲೇ ಬಂದಿದ್ದೇನೆ. 
ಆದ್ದರಿಂದ ಪ್ರತಿಯೊಂದು ವ್ಯಕ್ತಿಯೂ ತನ್ನನ್ನು ತಾನೇ ಎಷ್ಟರಮಟ್ಟಿಗೆ 
ಆಳಿಕೊಳ್ಳಬಲ್ಲನೋ ಅಷ್ಟರಮಟ್ಟಿಗೆ ರಾಜಕೀಯ ಸ್ವಾತಂತ್ರ್ಯ ಪಡೆದಂತೆಯೇ 
ಎಂದು ತಿಳಿಯಬೇಕು. 


19 / ಸ್ವಾತಂತ್ರ್ಯ 


ಸ್ವಾತಂತ್ರ್ಯ — ಆತ್ಮಶುದ್ಧಿಯ ಚಳವಳಿ 


ಇಂಗ್ಲೀಷರ ನೊಗದಿಂದಷ್ಟೇ ಭಾರತವನ್ನು ಬಿಡುಗಡೆ ಮಾಡುವುದರಲ್ಲಿ 
ನನಗೆ ಆಸಕ್ತಿ ಇಲ್ಲ. ಭಾರತವನ್ನು ಇತರ ನೊಗಗಳಿಂದಲೂ ಬಿಡುಗಡೆ 
ಮಾಡಲು ನಾನು ಉದ್ಯುಕ್ತನಾಗಿದ್ದೇನೆ. ಒಂದು ನೊಗವನ್ನು ಕಳಚಿ 
ಮತ್ತೊಂದು ನೊಗವನ್ನು ಹೇರಿಕೊಳ್ಳುವುದು ನನ್ನ ಉದ್ದೇಶವಲ್ಲ. 
ಆದ್ದರಿಂದಲೇ ನನ್ನ ಮಟ್ಟಿಗೆ ಸ್ವಾತಂತ್ರ್ಯವೆಂಬುದು ಆತ್ರಶುದಿಯ ಒಂದು 
ಚಳವಳಿಯಾಗಿ ಪರಿಣಮಿಸಿದೆ. 


(ಯ.ಇ., 1924) 


ಬಡವರ ಸ್ವಾತಂತ್ರ್ಯ 


ನನ್ನ ಕಲ್ಪನೆಯ ಸ್ವಾತಂತ್ರ್ಯವು ಬಡವನ ಸ್ವಾತಂತ್ರ್ಯ.ಜೀವನಾವಶ್ಯಕ 
ವಸ್ತುಗಳೆಲ್ಲವೂ ಅರಸರಿಗೂ ರೊಕ್ಕಸ್ತರಿಗೂ ದೊರೆಯುವಂತೆ ಬಡವರಿಗೂ 
ದೊರೆಯಬೇಕು. ಹಾಗೆಂದಮಾತ್ರಕ್ಕೆ ಬಡವರಿಗೆ ಅರಮನೆಗಳೂ 
ಸಿಗಬೇಕೆಂತಲ್ಲ. ಅರಮನೆಗಳಿಂದ ನನಗಾಗಲೀ ಬಡಜನರಿಗಾಗಲೀ 
ಉಪಯೋಗವಿಲ್ಲ. ಶ್ರೀಮಂತನು ಅನುಭವಿಸುವ ಸುಖವಸ್ತುಗಳೆಲ್ಲವೂ 
ಬಡವನಿಗೂ ಸಿಗಬೇಕು. ಹಾಗಾಗುವವರೆಗೆ ಸ್ವಾತಂತ್ರ್ಯವು ಪೂರ್ಣ 
ಸ್ವಾತಂತ್ರ್ಯವೆನಿಸಲಾರದೆಂಬ ಬಗೆಗೆ ನನಗೆ ಯಾವ ಸಂದೇಹವೂ ಇಲ್ಲ. 


(ಯ.ಇ., 1931 ಪು. 46) 


ಸ್ಥಾತಂತ್ಯ / 20 


ಪೂರ್ಣ ಸ್ವಾತಂತ್ರ್ಯವು ಪ್ರತ್ಯೇಕತೆಯಲ್ಲ 


ಪೂರ್ಣ ಸ್ವಾತಂತ್ರ್ಯವೆಂದರೆ, ಯಾರ ಸಂಪರ್ಕವೂ ಇಲ್ಲದೆಯೆ 
ಸ್ವತಂತ್ರವಾಗಿರುವುದೆಂದು ನನ್ನ ಕಲ್ಪನೆಯಲ್ಲ. ಭದ್ರವಾಗಿಯೂ ಗೌರವ 
ಪೂರ್ಣವಾಗಿಯೂ ಅನ್ಯಸ್ವತಂತ್ರ ದೇಶಗಳೊಡನೆ ಪರಸ್ಪರಾವಲಂಬನದಿಂ 
ಇರುವುದೇ ಪೂರ್ಣ ಸ್ವಾತಂತ್ರ್ಯ. ನನ್ನ ರಾಷ್ಟ್ರೀಯತೆಯು ಪ್ರಖರವಾಗಿದ್ದರೂ, 
ಅನ್ಯ ಸಂಪರ್ಕವಿಲ್ಲದೇ ಇರುವುದಿಲ್ಲ. ಯಾವ ವ್ಯಕ್ತಿಗಾಗಲೀ ಜನಾಂಗಕ್ಕಾಗಲೀ 
ಹಾನಿಯುಂಟು ಮಾಡುವಂಥದೂ ಅಲ್ಲ. ಕಾಯಿದೆಯಲ್ಲಿ ಬರುವ “ನಿನ್ನ 
ನೆರೆಹೊರೆಯವರಿಗೆ ಹಾನಿಯಾಗದಂತೆ ನೀನು ನಿನ್ನ ಸ್ವತ್ತನ್ನುಪಯೋಗಿಸು” 
ಎಂಬ ನೀತಿಯ ಮಾತಿನಂತಿದೆ ನನ್ನ ಪೂರ್ಣ ಸ್ವಾತಂತ್ರದ ಉಪಯೋಗ. 


(ಯ.ಇ., 1931 ಪು. 51) 


ವ" "ಠಿ 
ಸ್ವಾತಂತ್ರ್ಯವು ಮುಗಿಲಿನಿಂದ ಉದುರಿ ಬೀಳುವುದಿಲ್ಲ; ಅದು ತಾಳ್ಮೆಯ, 
ಸತತ ಪ್ರಯತ್ನದ ಧೈರ್ಯದ ಮತ್ತು ಪರಿಸ್ಥಿತಿಯ ಸದುಪಯೋಗದಿಂದ 
ಹುಟ್ಟುವ ಫಲವಾಗಿದೆ. 


ಸತತ ಪ್ರಯತ್ನದ ಫಲ-ಸ್ವಾತಂತ 


(ಯ.ಇ., 1925) 


21 / ಸ್ವಾತಂತ ಲ 


ಸಮಾಜ ಸುಧಾರಣೆಯೇ ಸ್ವಾತಂತ್ರ್ಯ 


ನಮ್ಮ ಸ್ವಾತಂತ್ರ್ಯದ ದಾರಿಯನ್ನು ಅನೇಕ ಸಾಮಾಜಿಕ ದುಷ್ಪರೂಢಿಗಳು 
ಅಡ್ಡಗಟ್ಟಿವೆ ಎಂಬುದನ್ನು ತಿಳಿದುಕೊಂಡಷ್ಟಕ್ಕೂ ನಮ್ಮ ಪ್ರಗತಿಯು 
ತ್ವರಿತಗತಿಯದಾಗುವುದು. ಸ್ವಾತಂತ್ರ್ಯ ಪ್ರಾಪ್ತಿಯಾಗುವವರೆಗೆ ಸಾಮಾಜಿಕ 
ಸುಧಾರಣೆಗೆ ಕೈಹಾಕಬಾರದು. ಅಥವಾ ಅಲ್ಲಿಯ ತನಕ ಅದನ್ನು 
ಮುಂದುವರಿಸಬೇಕು ಎಂದು ಹೇಳುವವರಿಗೆ ಸ್ವಾತಂತ್ರ್ಯದ ಅರ್ಥವೇ 
ತಿಳಿದಿಲ್ಲವೆನ್ನಬೇಕಾಗುವುದು. 


(ಯ.ಇ., 1928) 


* ೫ ೫% 


ಸಾಮಾಜಿಕ ಪುನರ್ಫಟನೆ ಮತ್ತು ರಾಜಕೀಯ ಸ್ವಾತಂತ್ರ್ಯದ ಹೋರಾಟ 
ಇವೆರಡೂ ಒಟ್ಟಾಗಿಯೇ, ಕೈಕೈ ಹಿಡಿದುಕೊಂಡು, ಸಾಗಬೇಕು. ಇದರಲ್ಲಿ 
ಯಾವುದು ಮೊದಲು ಅಥವಾ ಒಂದಕ್ಕೊಂದು ತೀರ ಬೇರೆಯಾಗಿಯೇ 
ಇರಬೇಕು ಎಂಬ ಪ್ರಶ್ನೆಯೇ ಏಳುವುದಿಲ್ಲ. ಆದರೆ, ರೋಗಕ್ಕಿಂತ ಔಷಧ 
ಹಾನಿಕರವೆಂಬಂತೆ ಹೊಸ ಸಾಮಾಜಿಕ ದ್ಯವಸ್ಥೆಯು ಒತ್ತಾಯದಿಂದ 
ಹೇರಲ್ಪಡಕೂಡದು. ಸಾಮಾಜಿಕ ಸುಧಾರಣೆಯಲ್ಲಿ ವಿಳಂಬವನ್ನು ನಾನು 
ಸಹಿಸೆನು. ತೀವ್ರತರವಾದ ಹಾಗೂ ಆಮೂಲಾಗ್ರವಾದ ಸಾಮಾಜಿಕ 
ಪುನರ್ವ್ಯವಸ್ಥೆಯನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸುತ್ತೇನೆ. ಅದು 
ತಾನಾಗಿಯೇ ಬೆಳೆಯುತ್ತ ಹೋಗಬೇಕೇ ಹೊರತು ಹೊರಗಣಿಂದ 
ಒತ್ತಾಯದಿಂದ ಹೇರಲ್ಪಡಬಾರದು. 


(ಅಮೃತಬಜಾರ ಪತ್ರಿಕೆ, 1934) 


* ೫ ೫% 


ಸ್ವಾತಂತ್ರ್ಯ / 22 


ಗ್ರಾಮ ರಾಜ್ಯವೇ ಸ್ವಾತಂತ್ರ್ಯ 


ನನ್ನ ಕಲ್ಪನೆಯೆ ಗ್ರಾಮ ಸ್ವಾತಂತ್ರ್ಯದಲ್ಲಿ ಗ್ರಾಮವೊಂದು ಪರಿಪೂರ್ಣ 
ಪ್ರಜಾರಾಜ್ಯವಾಗುವುದು. ಅದು ತನ್ನ ಮುಖ್ಯ ಅವಶ್ಯಕತೆಗಳ ಬಗೆಗೆ 
ಸಂಪೂರ್ಣ ಸ್ವತಂತ್ರವಾಗಿದ್ದು, ಪರಾವಲಂಬನವು ಅನಿವಾರ್ಯವಾಗಿರುವ 
ವಸ್ತುಗಳ ಅಥವಾ ವಿಷಯಗಳ ಬಗೆಗೆ ಹತ್ತಿರದ ಹಳ್ಳಿಗಳೊಡನೆ ಪರಸ್ಪರ 
ಅವಲಂಬನೆ ಉಳ್ಳದ್ದಾಗುವುದು. ಹೀಗೆ, ಪ್ರತಿಯೊಂದು ಗ್ರಾಮವೂ 
ತನಗೆ ಬೇಕಾಗುವ ಆಹಾರ ಧಾನ್ಯಗಳನ್ನೂ ಬಟ್ಟೆಗೆ ಬೇಕಾಗುವ ಹತ್ತಿಯ 
ಬೆಳೆಯನ್ನೂ ಬೆಳೆಸಿಕೊಳ್ಳುವುದು. ಗ್ರಾಮದ ದನಕರುಗಳಿಗೆ ಮೇಯಲು 
ಕಾದಿಟ್ಟ ಹುಲ್ಲುಗಾವಲು, ಮಕ್ಕಳಿಗೂ ಪ್ರೌಢರಿಗೂ ಆಟದ ಬಯಲು 
ಇರತಕ್ಕದ್ದು. ಆಹಾರ ಧಾನ್ಯದ ಬೆಳೆಗೆ ಸಾಕಾಗಿ ಹೆಚ್ಚಾಗುವ ಜಮೀನಿನಲ್ಲಿ 
ಗಾಂಜಾ, ತಂಬಾಕು, ಆಫೀಮು ಮೊದಲಾದ ಮಾದಕ ಪದಾರ್ಥಗಳ 
ಬೆಳೆಯನ್ನು ಹಾಕದೆ ಇತರ ರೊಕ್ಕದ ಬೆಳೆಗಳನ್ನು ಬೆಳೆಸತಕ್ಕದ್ದು. ಗ್ರಾಮದಲ್ಲಿ 
ಗ್ರಾಮ ನಾಟ್ಯಗೃಹ, ಶಾಲೆ, ಸಾರ್ವಜನಿಕ ಸಭಾಗೃಹಗಳು ಇರತಕ್ಕದು. ಸ್ವಚ್ಛ 
ನೀರನ್ನೊದಗಿಸುವ ನೀರಿನ ಪೂರೈಕೆಯ ವ್ಯವಸ್ಥೆ ಇರತಕ್ಕದ್ದು. ಜೀವನ 
ಶಿಕ್ಷಣದ ಕೊನೆಯ ಹಂತದವರೆಗೂ ಕಡ್ಡಾಯದ ಶಿಕ್ಷಣವಿರತಕ್ಕದ್ದು 
ಶಕ್ಯವಿದ್ದ ಮಟ್ಟಿಗೆ ಎಲ್ಲ ಚಟುವಟಿಕೆಗಳೂ ಸಹಕಾರ ತತ್ತ್ವದ ತಳಹದಿಯ 
ಮೇಲೆ ನಡೆಯತಕ್ಕದ್ದು ಈಗಿರುವಂತೆ ಅಸ್ಪಶ್ಯತೆಯ ತರಹದ ಮೇಲುಕೀಳು 
ಭಾವನೆಯ ಜಾತಿಗಳಿರಕೂಡದು. ಗ್ರಾಮವಾಸಿಗಳಿಗೆ ಅಹಿಂಸಾತ್ಮಕ 
ಸತ್ಯಾಗ್ರಹ ಮತ್ತು ಅಸಹಕಾರಗಳೇ ಅವರ ಸಾಮೂಹಿಕ ಶಕ್ತಿಯಾಗಿರತಕ್ಕದ್ದು 
ಗ್ರಾಮರಕ್ಷಕ ದಳವನ್ನು ರಚಿಸಿ, ಪ್ರತಿಯೊಬ್ಬರೂ ಪಾಳಿಯ ಪ್ರಕಾರ 
ತಮ್ಮ ತಮ್ಮ ಸೇವೆ ಸಲ್ಲಿಸತಕ್ಕದ್ದುಗ್ರಾಮದ ಪ್ರೌಢ ಸ್ತ್ರೀಪುರುಷರಿಂದ 
ಚುನಾಯಿತರಾದ ಐದು ಮಂದಿಯು ಗ್ರಾಮ ಪಂಚಾಯತವೇ ಗ್ರಾಮದ 
ಸರಕಾರವಾಗಿರತಕ್ಕದ್ದು. ಹಾಗೂ ಅದು ಇದೇ ಗ್ರಾಮದ ನ್ಯಾಯಾಲಯ, 
ಶಾಸನಸಭೆ, ಹಾಗ ಶಾಸನಾಂಗವಾಗಿ ಗ್ರಾಮದ ಆಡಳಿತ ಸಾಗಿಸತಕ್ಕದ್ದು.. 
ಇದರಲ್ಲಿ ವೈಯಕ್ತಿಕ ಸ್ಥಾತಂತ್ಯದ ತಳಹದಿಯ ಮೇಲೆ ರಚಿತವಾದ 
ಪ್ರಜಾಸತ್ತೆಯು ಹಾಗೂ ಅಹಿಂಸೆಯೇ ಅವನ ಮತ್ತು ಅವನ ಗ್ರಾಮ 


23 / ಸ್ನಾತಂತ್ಯ 


ಸರಕಾರದ ಕಾಯಿದೆಯಾಗುವುದು. ಆತನೂ ಆತನ ಸರಕಾರವೂ ಇಡೀ 
ಜಗತ್ತಿನ ವಿರೋಧವನ್ನೇ ಇದಿರಿಸುವಷ್ಟು ಶಕ್ತಿವಂತವಾಗುವುವು. ತನ್ನ ಮತ್ತು 
ತನ್ನ ಗ್ರಾಮದ ಗೌರವ ರಕ್ಷಣೆಗಾಗಿ ಪ್ರಾಣಾರ್ಪಣ ಮಾಡುವುದೇ ಆತನ 
ನೀತಿಯಾಗುವುದು. 


(ಹ., 1942) 


ಸ್ವಾತಂತ್ರ್ಯ ಮತ್ತು ವಿಕೇಂದ್ರೀಕರಣ 


ಅಹಿಂಸಾತ್ಮಕವಾಗಿ ರೂಪಿತವಾಗುವ ಸ್ವತಂತ್ರ ಭಾರತವು 
ವಿಕೇಂದ್ರೀಕರಣ ತತ್ತ್ವವನ್ನು ಸ್ವೀಕರಿಸಲೇಬೇಕಾಗುವುದೆಂದು ನಾನು 
ಸೂಚಿಸುತ್ತೇನೆ. ಸಾಕಷ್ಟು ಹಿಂಸೆ ಇಲ್ಲದೆ ಕೇಂದ್ರೀಕರಣವನ್ನುಳಿಸಿಕೊಳ್ಳುವುದು 
ಅಶಕ್ಯ. ಕಸಿದುಕೊಳ್ಳಲು ಅಮೂಲ್ಯವಾದ ಸ್ವತ್ತುಗಳಿಲ್ಲದ ಸಾದಾ ಮನೆಗಳನ್ನು 
ರಕ್ಷಿಸಲು ಪೊಲೀಸರ ಅವಶ್ಯವಿಲ್ಲ. ಶ್ರೀಮಂತರ ಅರಮನೆಗಳನ್ನು ಮಾತ್ರ 
ದರೋಡೆಗಾರರಿಂದ ರಕ್ಷಿಸಲು ಪೊಲೀಸರ ಕಾವಲು ಬೇಕಾಗುವುದು. 
ಹಾಗೆಯೇ ದೊಡ್ಡ ಕಾರಖಾನೆಗಳಿಗೂ ಕೂಡ ಗ್ರಾಮೀಣವಾಗಿ ಅರಳಿದ 
ಭಾರತಕ್ಕೆ, ಉದ್ಯಮೀಕೃತ ಭಾರತಕ್ಕೆ ಇರುವಂತಹ ಪರದಾಳಿಯ ಭೀತಿ 
ಇರುವುದಿಲ್ಲ. ಅದಕ್ಕೆ ಸುಸಜ್ಜಿತವಾದ ಭೂ-ಜಲ-ವಾಯು ಸೈನ್ಯ ಪಥಕಗಳ 
ಅವಶ್ಯವಿರುವುದಿಲ್ಲ. 


(ಹ., 1939) 


ಸ್ಥಾತಂತ್ಯ / 24 


ವಿಧಾಯಕ ಕಾರ್ಯದಿಂದ ಸ್ವಾತಂತ್ರ್ಯ 


ಭಾರತದ ಜನಕೋಟಿಯು “ವಿಧಾಯಕ ಕಾರ್ಯಕ್ರಮ'ವನ್ನು 
ಕಾರ್ಯಗತಗೊಳಿಸುವುದೇ ನಿಜವಾದ ಸ್ವಾತಂತ್ರ್ಯ ಎನಿಸುವುದು. ಹಾಗೆ 
ಮಾಡದೇ ಜನಾಂಗವು ತನ್ನ ದೀರ್ಫಾವಧಿಯ ಜಡತ್ವದಿಂದ ಎಚ್ಚರವಾಗಿ 
ಏಳಲಾರದು. ಬ್ರಿಟಿಷರು ಹೋಗಲಿ, ಇಲ್ಲವೆ ಇರಲಿ, ನಿರುದ್ಯೋಗವನ್ನು 
ನಿವಾರಿಸುವುದೂ, ಶ್ರೀಮಂತ ದರಿದ್ರರ ನಡುವಣ ಅಂತರವನ್ನು ಕಡಿಮೆ 
ಮಾಡುವುದೂ, ಜಾತೀಯ ಸೌಹಾರ್ದವನ್ನುಂಟುಮಾಡಿ, ಅಸ್ಪ; ಶ್ಯತೆಯ 
ದೆವ್ವವನ್ನು ಹೊಡೆದೋಡಿಸುವುದೂ, ದರೋಡೆಖೋರರನ್ನು 
ಸುಧಾರಿಸುವುದು ನಮ್ಮ ನಿತ್ಯ ಕರ್ತವ್ಯವಾಗಿರಬೇಕು. ಜನಕೋಟಿಯು ಈ 
ರಾಷ್ಟೋದ್ಧಾರ ಕಾರ್ಯದಲ್ಲಿ ಆಸಕ್ತಿ ವಹಿಸದಿದ್ದರೆ, ಅಹಿಂಸಾತ್ಮಕವಾಗಿಯಾಗಲೀ 
ಹಿಂಸಾತ್ಮಕವಾಗಿಯಾಗಲೀ ಸ್ವಾತಂತ್ರ್ಯವನ್ನು ಪಡೆಯುವುದು ಕನಸೇ ಸರಿ! 


(ಗಾಂಧೀಜಿ ಪತ್ರವ್ಯವಹಾರ ಸರಕಾರದೊಡನೆ, ಹು. 354) 


* ೫ ೫% 


“ಸ್ವಾತಂತ್ರ್ಯವು ಚರಖಾದಲ್ಲಿದೆ” 

“ಸ್ವಾತಂತ್ರ್ಯವು ಚರಖದಲ್ಲಿದೆ”-ಎಂದೊಮ್ಮೆ ನಾನು ಹೇಳಿದೆನು; 
ಆಮೇಲೆ, “ಸ್ವಾತಂತ್ರ್ಯವು ಮದ್ಯಪಾನ ನಿಷೇಧದಲ್ಲಿದೆ” ಎಂದೆನು. ಹಾಗೆಯೇ 
“ಸ್ವಾತಂತ್ರ್ಯವು ಸಂಪೂರ್ಣ ಸ್ಪದೇಶಿಯಲ್ಲಿದೆ” ಎಂದು ಹೇಳುತ್ತೇನೆ. 
ಸ್ವಾತಂತ್ರ್ಯದ ಈ ವರ್ಣನೆಯು ಕುರುಡರು ಆನೆಯನ್ನು ವರ್ಣಿಸಿದಂತೆಯೇ 
ಅದೆ - ಎಲ್ಲರ ವರ್ಣನೆಯೂ ಸರಿಯಾದವೇ. ಆದರೆ ಆನೆಯನ್ನು 
ಸಮಗ್ರವಾಗಿ ವರ್ಣಿಸಿದಂತಾಗಿಲ್ಲ. ಅಷ್ಟೇ. 


(ಹ., 1934) 


25 / ಸ್ನಾತಂತ್ಯ 


ಯತ್ನಶೀಲತೆಯೂ ಸ್ವಾತಂತ್ರ್ಯ 


ಸ್ವಾತಂತ್ರ್ಯಕ್ಕಾಗಿ ಮಾಡುವ ಪ್ರಯತ್ನವೂ ಸ್ವಾತಂತ್ರ್ಯವೇ. ಅದರೆಡೆಗೆ 
ನಾವು ಜೋರಾಗಿ ಓಡುತ್ತ ಹೋದಂತೆ ಅದು ಮತ್ತಷ್ಟು ದೂರದಲ್ಲಿರುವಂತೆ 


ತೋರುತ್ತದೆ.ಎಲ್ಲ ಆದರ್ಶಗಳಿಗೂ ಹೀಗೆಯೇ ಇರುತ್ತವೆ. 
(ಬರೆಹಗಳು ಭಾಷಣಗಳು, ಪು. 685) 


* ೫ 3% 


ಆದರ್ಶ ಸ್ಪಾತಂತ್ರ್ಯ 


ನನಗೆ ರಾಜಕೀಯ ಸ್ವಾತಂತ್ರ್ಯವೇ ಸರ್ವಸ್ತವಲ್ಲ. ಜನರು ಜೀವನದ 
ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಹೊಂದಲಿಕ್ಕೆ ಅದೊಂದು ಸಾಧನ 
ಮಾತ್ರ ರಾಜಕೀಯಾಧಿಕಾರವೆಂದರೆ ಜನರು ತಮ್ಮ ಪ್ರತಿನಿಧಿಗಳ 
ಮೂಲಕವಾಗಿ ತಮ್ಮ ರಾಷ್ಟ್ರೀಯ ಜೇವನವನ್ನು ನಿಯಂತ್ರಿಸಿಕೊಳ್ಳುವುದು. 
ರಾಷ್ಟ್ರ ಜೀವನವು ತನ್ನನ್ನು ತಾನೇ ್ಹನಿಯಂತ್ರಿಸಿಕೊಳ್ಳುವಷ್ಟು 
ಪರಿಪೂರ್ಣತೆ ಪಡೆದರೆ, ಪ್ರತಿನಿಧಿತ್ವದ ಅವಶ್ಯವೇ ಇರುವುದಿಲ್ಲ. 
ಅದೊಂದು ಬಗೆಯ ಜ್ಞಾನಿಗಳ ಅರಾಜಕತೆಯಾಗುವುದು. ಅಂತಹ 
ರಾಜ್ಯದಲ್ಲಿ ಪ್ರತಿಯೊಬ್ಬನೂ ತನಗೆ ತಾನೇ ಆಳಿಕೊಳ್ಳುವವನಾಗುತ್ತಾನೆ. 
ಆತನು ತನ್ನ ನೆರೆಹೊರೆಯವರಿಗೆ ತುಸುವಾದರೂ ತೊಂದರೆಯಾಗದಂತೆ 
ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳುವನು. ಇಂತಹ ಆದರ್ಶ ರಾಜ್ಯದಲ್ಲಿ 
ರಾಜಕೀಯಾಧಿಕಾರವೇ ಇರುವುದಿಲ್ಲ. ಯಾಕೆಂದರೆ, ಅದಕ್ಕೆ ಯಾವ 
ಸರಕಾರವೂ ಇರುವುದಿಲ್ಲ. ಆದರೆ ಈ ಆದರ್ಶವನ್ನು ಜೀವನದಲ್ಲಿ 
ಪೂರ್ಣವಾಗಿ ಮುಟ್ಟುವುದು ಅಶಕ್ಯ ಆದ್ದರಿಂದಲೇ ಥೋರೋ 
ಅವರು ಹೀಗೆ ಸೂತ್ರಿಸಿದ್ದಾರೆ - ಯಾವ ಸರಕಾರದ ಆಳಿಕೆಯು ತೀರ 
ಕಡಿಮೆಯಾಗಿರುತ್ತದೋ ಅದೇ ಅತ್ಯುತ್ತಮ ಸರಕಾರ. 


(ಯ.ಇ., 1931) 


ಸ್ಟಾಡಂಘ್ರ್ಯ / 26 


ಹೊಸ ಬಗೆಯ ರಾಷ್ಟ್ರ ಸ್ವಾತಂತ್ರ್ಯ 
ಅಹಿಂಸಾತ್ಮಕವಾಗಿ ಸ್ಥಾಪಿಸುವ ಸ್ವಾತಂತ್ರ್ಯವು ದಂಗೆ ಎದ್ದು 
'ಹಿ೦ಸಾತ್ಮಕವಾಗಿ ಪಡೆಯುವ ಸ್ಥಾತಂತ್ರ್ಯಕ್ಕಿಂತ ತೀರ ಬೇರೆ ತರದ್ದೇ 
ಆಗುವುದೆಂಬ ಬಗ್ಗೆ ಯಾವ ಬಗೆಯ ಸಂದೇಹವೂ ಬೇಡ. 
(ಯ.ಇ., 1922) 
* ೫ * 


ಹಿ೦ಸಾತ್ಮಕ ಮಾರ್ಗವು ಹಿಂಸಾತ್ಮಕವಾದ ಸ್ವಾತಂತ್ರ್ಯವನ್ನು 
ತಂದುಕೊಡುವುದು.ಅದು ಜಗತ್ತಿಗೆ ಅನಿಷ್ಟಕಾರಕವಾಗುವುದಲ್ಲದೇ 
ಭಾರತಕ್ಕೂ ಹಾನಿಕರವಾಗುವುದು. 


(ಯ.ಇ. 1924) 


ತೇ ೫% 3% 


ಹಿಂಸಾತ್ಮಕ ಮಾರ್ಗಗಳಿಂದ ಪ್ರಜಾಸತ್ತೆಯೆಂಬ ಸ್ವಾತಂತ್ರ್ಯವನ್ನು 
ಪಡೆಯಲಾರೆವೆಂಬುದು ನನ್ನ ಅಭಿಪ್ರಾಯ. ಪ್ರಜಾಸತ್ತೆಯ ಜೀವಾಳವು 
ಹೊರಗಿನಿಂದ ಬರುವುದಿಲ್ಲ. ಅದು ಒಳಗಿನಿಂದಲೇ ಉದಯಿಸಬೇಕು. 


(ಹಿಸ್ಟರಿ ಆಫ್‌ ಕಾಂಗೆಸ್‌, ಪು. 982) 


* ೫ x 


27 / ಸ್ಥಾತಂತೃ 


ಜಗತ್ತಿಗೆ ಮಾರ್ಗದರ್ಶನ ಸ್ವಾತಂತ್ರ್ಯ 


ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಜೀವಿಸುತ್ತಿದ್ದು, ಅದಕ್ಕಾಗಿಯೇ 
ಸಾಯುವೆನು. ಯಾಕೆಂದರೆ, ಭಾರತದ ಸ್ವಾತಂತ್ರ್ಯವು ನನಗೆ ಸತ್ಯದ ಅಂಗವೇ 
ಆಗಿದೆ. ಸ್ಪತಂತ್ರ ಭಾರತವು ಮಾತ್ರವೇ ನಿಜವಾದ ದೇವರನ್ನು ಪೂಜಿಸುವುದು. 
ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಏಕೆ ದುಡಿಯುತ್ತಿರುವೆನೆಂದರೆ. ನಾನು 
ಭಾರತದಲ್ಲಿ ಹುಟ್ಟಿ ಅದರ ಸಂಸ್ಕೃತಿಯ ಬಾಧ್ಯಸ್ಥನಾಗಿರುವುದರಿಂದ 
ಸ್ವದೇಶಿ ತತ್ತ್ವದಂತೆ ಮೊಟ್ಟಮೊದಲು ನಾನು ಭಾರತದ ಸಲುವಾಗಿಯೇ 
ಕೆಲಸ ಮಾಡಬೇಕಾಗಿದೆ. ಆದರೂ ನನ್ನ ಸ್ಪದೇಶಾಭಿಮಾನವು ನನ್ನ 
ದೇಶಕ್ಕಷ್ಣೇ ಮೀಸಲಾಗಿಲ್ಲ. ಅನ್ಯ ಯಾವ ಜನಾಂಗಕ್ಕೂ ಅದರಿಂದ 
ಹಾನಿಯಾಗಬಾರದಷ್ಟೇ ಅಲ್ಲದೆ, ಸಹಾಯವಾಗಬೇಕು. ನನ್ನ ಕಲ್ಪನೆಯು 
“ಭಾರತ ಸ್ವಾತಂತ್ರ್ಯ'ವು ಜಗತ್ತಿಗೆ ಎಂದಿಗೂ ಹಾನಿಕಾರಕವಾಗುವುದಿಲ್ಲ. 


(ಯ.ಇ., 1924) 


* ೫ x 


ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕೆಂದು ನಾವು ಇಚ್ಛಿಸುತ್ತೇವೆ. ಯಾವ 
ದೇಶಗಳಿಗೂ ಹಾನಿಮಾಡಿ, ಅಥವಾ ಅವುಗಳನ್ನು ಶೋಷಿಸಿ, ಅಥವಾ 
ಅಪಮಾನಪಡಿಸಿ ನಾವು ಸ್ವಾತಂತ್ರ್ಯವನ್ನು ಪಡೆಯಲಿಚ್ಛಿಸುವುದಿಲ್ಲ. 
ಇಂಗ್ಲೆಂಡಿನ ಅಥವಾ ಆಂಗ್ಲ ಜನಾಂಗದ ನಾಶವಾಗುವುದರಿಂದಲೇ ಭಾರತದ 
ಸ್ವಾತಂತ್ರ್ಯವು ಸಿದ್ಧಿಸುವುದಾದರೆ, ನನಗದು ಬೇಡ. ಸ್ಪತಂತ್ರವಾಗುವ ನನ್ನ 
ದೇಶದಿಂದ ಅನ್ಯದೇಶಗಳು ಕಲಿಯುವುದಿದೆ, ಹಾಗೂ ನನ್ನ ದೇಶದ 
ಸಂಪತ್ತಿನ ಸದುಪಯೋಗದಿಂದ ಮಾನವಕೋಟಿಗೆ ಹಿತವಾಗುವುದಿದೆ - 
ಎಂಬುದರಿಂದಲೇ ನನಗೆ “ಭಾರತದ ಸ್ವಾತಂತ್ರ್ಯ”ವು ಬೇಕಾಗಿದೆ. 


(ಗ್ರಾಮಾಂತರ ಭಾರತದಲ್ಲಿ ಗಾಂಧೀಜಿ, ಪು. 170) 


* ೫ x 


ಸ್ಥಾತಂತ್ಯ / 28 


ಸ್ವತಂತ್ರ ಭಾರತದಲ್ಲಿ ಸ್ತ್ರೀಯರಿಗೆ ಪೂರ್ಣ ಸ್ವಾತಂತ್ರ್ಯವಿರಬೇಕೆಂದು 
ನಾನು ದೃಢವಾಗಿ ಆಶಿಸುತ್ತೇನೆ. ಬಾಲ ವಿವಾಹವನ್ನು ನಾನು 
ತೀವ್ರವಾಗಿ ನಿಷೇಧಿಸುತ್ತೇನೆ. ಬಾಲವಿಧವೆಯನ್ನು ನೋಡಿ ನನಗೆ 
ಮೈ ನಡುಗುತ್ತದೆ; ಹೆಂಡತಿ ಸತ್ತೊಡನೆಯೇ ವಿಧುರನು ಮತ್ತೊಂದು 
ಮದುವೆಗೆ ಸಿದ್ಧನಾಗುವುದನ್ನು ನೋಡಿ ನಾನು ಸಂತಾಪದಿಂದ 
ನಡುಗುತ್ತೇನೆ. ತಾಯ್ತಂದೆಗಳು ತಮ್ಮ ಹೆಣ್ಣು ಮಕ್ಕಳನ್ನು ಅಜ್ಞಾನದಲ್ಲಿಟ್ಟು, 
ಒಬ್ಬ ಅನುಕೂಲಸ್ಥ ವರನಿಗೆ ಕೊಡುವುದಕ್ಕಾಗಿಯೇ ಅವರನ್ನು 
ಸಾಕುತ್ತಿರುವುದನ್ನು ಕಂಡರೆ ಅವರೆಂತಹ ಕ್ರೂರ ಹೃದಯಿಗಳಾದ 
ಅಪರಾಧಿಗಳೆಂಬ ಭಾವನೆ ಆಗುತ್ತದೆ. ನನಗೆ ಇಷ್ಟೊಂದು ಸಂಕಟವೂ 
ಆಕ್ರೋಶವೂ ಆದರೂ ಈ ಸಮಸ್ಯೆಯು ಜಟಲವೆಂಬುದನ್ನು ನಾನು 
ತಿಳಿದಿದ್ದೇನೆ. ಸ್ತೀಯರಿಗೆ ಮತಾಧಿಕಾರವಿರಬೇಕು. ಕಾಯಿದೆಯ ಪ್ರಕಾರವಾಗಿ 
ಅವರಿಗೆ ಪುರುಷರೊಡನೆ ಸಮಾನವಾದ ಸ್ಥಾನ ಗೌರವ ಇರಬೇಕು. 
ಅಷ್ಟರಿ೦ದಲೇ ಸ್ತ್ರಿ ಸೀಯರ ಸ ಸಮಸ್ಯೆಯು ಬಗೆಹರಿಯದು. ಸ್ತ್ರೀಯರು ರಾಷ್ಟೀಯ 
ಸಮಸ್ಯೆಗಳ ಚರ್ಚೆಯಲ್ಲಿ ಭಾಗವಹಿಸತೊಡಗಿದಾಗಲೇ `ಅವರ ಸ ಸಮಸ್ಯೆಯು 
ಪ್ರಾರಂಭವಾಗುವುದು. 


(ಯ.ಅ., 1921) 


29 / ಸ್ಟಾಡಂತ ಲ 


ಮಿತಸಂತತಿಯ ಸ್ವಾತಂತ್ರ್ಯ 


ಜನಸಂಖ್ಯೆಯ ಹೆಚ್ಚಿನ ಬೆಳವಣಿಗೆಯನ್ನು ತಡೆಗಟ್ಟುವ ಸಲುವಾಗಿ ಸಂತತಿ 
ಪ್ರತಿಬಂಧಕ ಉಪಾಯಗಳನ್ನು ಜಾರಿಗೆ ತರಬೇಕೆಂದು ವಾದಿಸಲಾಗುತ್ತಿದೆ. 
ಅದಕ್ಕೆ ನನ್ನ ವಿರೋಧವಿದೆ. ಭೂಮಿಯ ಸರಿಯಾದ ವಿತರಣ, ಉತ್ತಮ 
ವ್ಯವಸಾಯ ಪದ್ಧತಿ, ಹಾಗೂ ಉಪದಂಧೆಗಳನ್ನು ಉಂಟುಮಾಡಿಕೊಟ್ಟರೆ, 
ನಮ್ಮ ದೇಶವು ಈಗಿನ ಇಮ್ಮಡಿ ಜನಸಂಖ್ಯೆಯನ್ನು ಪೋಷಿಸಲು 
ಸಮರ್ಥವಾಗುವುದು. ಅಸ್ಪತಂತ್ರ ಭಾರತದ ಈಗಿನ ಪರಿಸ್ಥಿತಿಯನ್ನು ಲಕ್ಷಿಸಿ 
ನಾನು ಮಿತಸಂತಾನದ ಅವಶ್ಯಕತೆಯನ್ನು ಒಪ್ಪಿಕೊಳ್ಳುತ್ತಿದ್ದೇನಷ್ಟೆ. ಸಂತತಿ 
ಪ್ರತಿಬಂಧವನ್ನು ಇಂದ್ರಿಯನಿಗ್ರಹದಿ೦ಂದ ಜಾರಿಗೆ ತರಬೇಕೇ ಹೊರತು 
ಯಾಂತ್ರಿಕ ಸಲಕರಣೆಗಳ ಮೂಲಕವಾಗಿ ಅಲ್ಲ. 


(ಯ.ಇ., 1925) 
ಭಾರತ ಸ್ವಾತಂತ್ರ್ಯದ ವೈಶಿಷ್ಟ್ಯ 


ನನ್ನ ಕಲ್ಪನೆಯ ಸ್ವಾತಂತ್ರ್ಯವೆಂದರೆ, ನಮ್ಮ ನಾಗರಿಕತೆಯ 
ವೈಶಿಷ್ಟ್ಯವನ್ನು ಕಾಪಾಡಿಕೊಳ್ಳುವುದು. ಅನೇಕ ಹೊಸ ವಿಷಯಗಳನ್ನು 
ನಾನು ಬರೆಯಲಾಶಿಸುತ್ತೇನೆ. ಆದರೆ ಅವೆಲ್ಲವೂ ಭಾರತೀಯ “ಪಾಟಿ'ಯ 
ಮೇಲೆ ಬರೆಯಲ್ಲಡತಕ್ಕದ್ದು. ಯೋಗ್ಯವಾದ ಬಡ್ಡಿಸಹಿತ ಹಿಂದೆ ಕೊಡಲು 
ಸಾಧ್ಯವಾದಾಗ ಪಾಶ್ಲಿಮಾತ್ಯರಿಂದಲೂ ನಾನು ಎರವಲು ತೆಗೆದುಕೊಳ್ಳುವೆನು. 


(ಯ.ಅ., 1924) 


ಸ್ವಾಡಂತ ಸೆ / 30 


ಸ್ವಾತಂತ್ರ್ಯದ ಏರುದಾರಿ 


ಸ್ವಾತಂತ್ರದ ಯಾತ್ರೆಯು ಆಯಾಸಕರವಾದ ಏರುದಾರಿಯಾಗಿದೆ. 
ಅದರಲ್ಲಿ ಸಣ್ಣ ವಿಷಯಗಳನ್ನೂ ಲಕ್ಷಿಸಬೇಕಾಗವುದು. ಅದಕ್ಕಾಗಿ ದೊಡ್ಡ 
ಸಂಘಟನೆ ಬೇಕು. ಹಳ್ಳಿಗರ ಸೇವೆಗಾಗಿ ಹಳ್ಳಿಗಳಲ್ಲಿಯೂ ಸಂಘಟನೆ 
ಹರಡಬೇಕು. ಅರ್ಥಾತ್‌, ಅದಕ್ಕೆ ಜನ ಜಾಗೃತಿಯೆಂಬ ರಾಷ್ಟೀಯ ಶಿಕ್ಷಣ 
ಬೇಕು. ಜನತೆಯಲ್ಲಿ ರಾಷ್ಟ್ರೀಯತಾ ಭಾವನೆಯ ಜಾಗ್ರತವಾಗಬೇಕು. ಆ 
ಭಾವನೆಯು ಡೊಂಬರವನ ಮಾಯಕದ ಮಾವಿನ ಹಣ್ಣಿನಂತೆ ಸಟಕ್ಕನೆ 
ಹುಟ್ಟುವುದಿಲ್ಲ; ಆಲದ ಮರದಂತೆ ಅದು ಅದೃಶ್ಯವಾಗಿ ಬೆಳೆಯುತ್ತ 
ಹೋಗಬೇಕಾಗುವುದು. ಹಿಂಸಾತ್ಮಕ ಕ್ರಾಂತಿಯು ಅದಕ್ಕೆ ಉಪಾಯವಿಲ್ಲ. 
ಅವಸರದಿಂದ ನಿಜವಾಗಿಯೂ ಹಾನಿಯಾಗುವುದು. 


(ಯ.ಇ., 1925) 


* ೫ ೫% 


“ಸ್ವರಾಜ್ಯ”ವೆಂಬ ಪದವು ಪವಿತ್ರವಾದ ಪದವು, ಅದೊಂದು ವೈದಿಕ 
ಪದವು.ಅದರ ಅರ್ಥವು ಆತ್ಮನಿಯಂತ್ರಣ ಮತ್ತು ಆತ್ಮಸಂಯಮ ಎಂದೇ 
ಹೊರತು ಸಾಮಾನ್ಯವಾಗಿ “ಸ್ವಾತಂತ್ರ್ಯ”ವೆಂದು ಭಾವಿಸಲ್ಲಡುವ ಸರ್ವ 
ಸ್ವೇಚ್ಛಾಚಾರವಲ್ಲ. 

(ಯ.ಆ., 1931) 


31 / ಸ್ವಾತಂತ್ಯ 


ದುಡಿತವಿಲ್ಲದೇ ಸ್ವಾತಂತ್ರ್ಯವಿಲ್ಲ 


“ಭಾರತದ ಸರಕಾರವು ನಮ್ಮ ಕೈಗೆ ಬರಲಿ, ಎಲ್ಲವೂ ಸರಿಹೋಗುವುದು” 
ಎಂದು ಹೇಳುವುದು ಆಗಾಗ ಕೇಳಿಬರುತ್ತದೆ. ಇದಕ್ಕಿಂತ ಹೆಚ್ಚಿನ ಮೂಢ 
ಕಲ್ಪನೆ ಬೇರೊಂದಿಲ್ಲ. ಯಾವ ಜನಾಂಗವೂ ಈ ರೀತಿಯಾಗಿ ಸ್ವಾತಂತ್ರ್ಯವನ್ನು 
ಪಡೆದುದಿಲ್ಲ. ವಸಂತಕಾಲದ ವೈಭವವು ಪ್ರತಿಯೊಂದು ಮರದಲ್ಲಿಯೂ 
ಕಂಡುಬಂದಾಗ,  ಭೂಮಿಯೆಲ್ಲವೂ ಯೌವನದ ಹೊಸತನದಿಂದ 
ತುಂಬಿಹೋಗುವುದು. ಹಾಗೆಯೇ, ಸ್ವಾತಂತ್ರ್ಯದ ಚೈತನ್ಯವು ಸಮಾಜದಲ್ಲಿ 
ತುಂಬಿದಾಗ, ಆಕಸ್ಮಿಕವಾಗಿ ಬಂದ ಅತಿಥಿಗಳು ನಮ್ಮ ಜೀವನದ ಎಲ್ಲ 
ಕ್ಷೇತ್ರಗಳಲ್ಲಿಯೂ ಚೈತನ್ಯವನ್ನು ಕಾಣುತ್ತಾರೆ. ನಮ್ಮ ಬಹುಮುಖವಾದ 
ಸಾರ್ವಜನಿಕ ಕಾರ್ಯಗಳಲ್ಲೆಲ್ಲ ರಾಷ್ಟ್ರಸೇವಕರು ತಮ್ಮ ಶಕ್ತಿಗನುಗುಣವಾಗಿ 
ದುಡಿಯುವುದನ್ನು ಕಾಣುತ್ತಾರೆ. 

(ಗಾಂಧೀಜಿಯ ಬರೆಹ-ಭಾಷಣಗಳು) 


* ೫ ೫ 


ಸ್ವಾತಂತ್ರ್ಯ ಒಂದು ದೇಣಿಗೆಯಲ್ಲ 

[ee] 
ಸ್ವಾತಂತ್ರ್ಯವನ್ನು ದೇವರು ಕೂಡಾ ನಮಗೆ ಕೊಡಲಾರನು- ಎಂದು 
ಹೇಳಲಿಕ್ಕೂ ನಾನು ಹಿಂದೆಗೆಯೆನು. ಅದನ್ನು ನಾವೇ ಸಂಪಾದಿಸಿಕೊಳ್ಳತಕ್ಕದ್ದು. 
ಸ್ವಭಾವತಃ ಸ್ಥಾತಂತ್ರ್ಯವೆಂಬುದು ಯಾರಿಂದಲಾದರೂ ಕೊಡಲ್ಪಡುವ 

ವಸ್ತುವಲ್ಲ. 
(ಯ.ಇ., 1921) 
ಜೇ ಜೇ x 


ಮರಣ ಭೀತರಿಗೆ ಸ್ಟಾತಂತ್ರ ನಿಲ್ಲ 


ಸ್ವಾತಂತ್ರ್ಯವೆಂದರೆ ಮರಣಭಯವನ್ನು ತ್ಯಜಿಸುವುದು. ಮರಣಕ್ಕಂಜಿ 
ನಡೆದುಕೊಳ್ಳುವ ಜನಾಂಗವು ಸ್ವಾತಂತ್ರ್ಯವನ್ನು ಪಡೆಯಲಾರದು. ಹಾಗೂ, 
ಪಡೆದರೂ ಅದನ್ನು ಇಟ್ಟುಕೊಳ್ಳಲಾರದು. 


(ಯ.ಇ., 1921) 
ಸ್ಥಾತಂತ್ರ್ಯ / 32 


ಸ್ವಾರ್ಥತ್ಯಾಗವೆ ಸ್ವಾತಂತ್ರ್ಯದ ಸೋಪಾನ 


ಸ್ವಾತಂತ್ರ್ಯವೆಂದು ಪರರ ಹತ್ಯದಿಂದ ಪಡೆಯುವ ಸ್ವಾತಂತ್ರ್ಯವಲ್ಲ; 
ಸ್ವೇಚ್ಛೆಯಿಂದ ಮಾಡುತ್ತ ಹೋಗುವ ಸ್ಪಾರ್ಥತ್ಯಾಗದಿಂದಲೇ ಅದು ಬರುತ್ತದೆ. 
ರಕ್ತಪಾತದಿಂದ ಅಧಿಕಾರಗಳನ್ನು ಕಸಿದುಕೊಳ್ಳುವುದೂ ಸ್ವಾತಂತ್ರ್ಯವಲ್ಲ; 
ಕರ್ತವ್ಯವನ್ನು ನಿಸ್ನಹತೆಯಿಂದಲೂ ದಕ್ಷತೆಯಿಂದಲೂ ದುಡಿದಾಗ ಹುಟ್ಟುವ 
ನೈಸರ್ಗಿಕವಾದ ಸುಂದರ ಫಲವೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯವೆಂದರೆ ಚೈತನ್ಯ' 
ಪ್ರಭುವಿನ ರಭಸವೇ ಹೊರತು ನೀರೋನು ಹುಟ್ಟಿಸುವ ಗದ್ದಲವಲ್ಲ.. 
ಎಷ್ಟೋ ವೇಳೆ ಅದು ಕ್ಲಿತಿಜವು ತೀರ ಕಪ್ಪಾದಾಗ ಉದಿಸಿಬರುತ್ತದೆ. ಆದರೆ 
ಇಷ್ಟೊಂದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ.. ದೇಶೋದ್ಧಾರದ ಕೆಲಸವನ್ನೇ 
ಕೆಲಸವಾಗಿ ಕೈಕೊಂಡು ದುಡಿಯುವ ನಿಷ್ಠಾವಂತ ಸ್ತ್ರೀಪುರುಷ ಕಾರ್ಯಕರ್ತರ 
ತಂಡವು ಸುಸಂಘಟಿತವಾದಾಗಲೇ ಅದು ಸ್ವಾತಂತ್ರ್ಯವು ಉದಿಸುತ್ತದೆ. 


(ಯ.ಇ., 1926) 


ನಿಸ್ವಾರ್ಥ ಸೇವಕರಿಂದಲೇ ಸ್ಥಾತಂತ್ರ್ಯ ಪ್ರಾಪ್ತಿ 


ನಿಷ್ಠಾವಂತ ಹಾಗೂ ನಿಸ್ವಾರ್ಥ ದೇಶಸೇವಕರ ಬಹು ದೊಡ್ಡ 
ಪಥಕವಿಲ್ಲದೇ ಜನತೆಯ ನಿಜವಾದ ಪ್ರಗತಿಯು ಶಕ್ಕವಾಗದು ಮತ್ತು ಆ 
ಪ್ರಗತಿಯಾದ ಸರ್ವಾರ್ಪಣ ಭಾವದಿಂದ ದುಡಿಯುವ ದೇಶಸೇವಕರು 

ಹೆಚ್ಚಿದಂತೆಲ್ಲಾ ಸ್ವಾತಂತ್ರ್ಯದತ್ತ ನಮ್ಮ ಪ್ರಗತಿಯೂ ಹೆಚ್ಚುವುದು. 
(ಯ.ಆ., 1930) 


1. ಬರಗಾಲದ ಚೈತ್ಯ ಪಂಥದ ಸ್ಥಾಪಕರು 
2. ರೋಮ ಸಾಮ್ರಾಜ್ಯದ ಕ್ರೂರ ಚಕ್ರವರ್ತಿಯೊಬ್ಬ. 


33 / ಸ್ಟಾತಂತ್ಯ 


ನಮ್ಮ ನಾಗರಿಕತೆಯ ಸ್ವಾತಂತ್ರ್ಯ 
ಸ್ವಾತಂತ್ರ್ಯವು ನಮ್ಮನ್ನು ಸುಸಂಸ್ಕೃತರನ್ನಾಗಿ ಮತ್ತು ಪರಿಶುದ್ಧರನ್ನಾಗಿ 
ಮಾಡಿ, ನಮ್ಮ ನಾಗರಿಕತೆಯನ್ನು ಭದ್ರಗೊಳಿಸಲಾರದಾದರೆ, ಆ 
ಸ್ವಾತಂತ್ರ್ಯಕ್ಕೇನು ಬೆಲೆ? ನಾವು ನಮ್ಮ ಖಾಸಗಿ ಮತ್ತು ಸಾರ್ವಜನಿಕ 
ವ್ಯವಹಾರಗಳಲ್ಲೆಲ್ಲ ನೈತಿಕಾಚರಣೆಗೆ ಪ್ರಧಾನಸ್ಥಾನ ಕೊಡುತ್ತಾ ಬಂದಿರುವುದೇ 

ನಮ್ಮ ನಾಗರಿಕತೆಯ ಸಾರ ಸರ್ವಸ್ಪವಾಗಿದೆ. 
(ಯ.ಇ., 1930) 


ಸ್ವಾತಂತ್ರ್ಯ ಜನತೆಯ ಸೊತ್ತು 


ನಾನು ಕನಸು ಕಾಣುತ್ತಿರುವ ಸ್ವಾತಂತ್ರ್ಯದಲ್ಲಿ ಜಾತಿ, ಧರ್ಮಗಳ 
ಭಿನ್ನತೆಗೆಡೆ ಇಲ್ಲ. ಅಥವಾ ಅದು ವಿದ್ಯಾವಂತರು ಅಥವಾ ಹಣವಂತರ 
ಗುತ್ತಿಗೆಯ ಸೊತ್ತಲ್ಲ. ಸ್ವಾತಂತ್ರ್ಯವು ಅವರೆಲ್ಲರ ಸ್ವತ್ತಾಗಿರುವಂತೆ, ವಿಶೇಷವಾಗಿ 
ಅಂಗವಿಕಲರ, ಕುರುಡರ ಮತ್ತು ಉಪವಾಸ ಬಿದ್ದು ದುಡಿಯುತ್ತಿರುವ 

ಜನಕೋಟಿಯ ಸ್ಪತ್ತಾಗಿರುತ್ತದೆ. 
.. (ಯ.ಆ., 1942) 


ಸ್ವಾತಂತ್ರ್ಯವೆಂದರೆ ಬುಡದಿಂದ ಕಟ್ಟುವ ಕಟ್ಟಡ 


ಸತ್ಯ ಮತ್ತು ಅಹಿಂಸೆಯಿಂದಲೇ ನಾವು ಸ್ವಾತಂತ್ರ್ಯವನ್ನು 
ಪಡೆಯಲಿಚ್ಛಿಸುವುದಾದರೆ, ಸಾವಕಾಶವಾಗಿ ಮತ್ತು ಅವಿರತವಾಗಿ 
ಜನಾಂಗದ ತೀರ ಕೆಳಹಂತದಿಂದಲೇ ವಿಧಾಯಕ ಕಾರ್ಯವನ್ನು ಮಾಡುತ್ತಾ 
ಬರಬೇಕಾಗುವುದು. ಹೀಗೆ ಮಾಡುವುದರಿಂದ, ಈಗಿನ ಸರಕಾರವನ್ನು 
ಕಿತ್ತಸೆಯುವ ಸರ್ವಾಧಿಕಾರಿಯು ಹುಟ್ಟಿ ಆತನು ಬಲಾತ್ಕಾರದಿಂದ ಶಾಂತಿ 
ಸುವ್ಯವಸ್ಥೆಯನ್ನು ಸ್ಥಾಪಿಸುವುದಕ್ಕೆ ಅವಕಾಶ ದೊರೆಯುವುದಿಲ್ಲ. 


(ಯ.ಇ. 1931) 


ಸ್ಥಾತಂತ ಲ / 34 


ನ್ಯಾಯದ ಆಳಿಕೆಯೇ ಸ್ವಾತಂತ್ರ್ಯ 


ಭಾರತದ ಸ್ವಾತಂತ್ರ್ಯವೆಂದರೆ ಬಹುಸಂಖ್ಯಾತ ಸಮಾಜದ ಅಂದರೆ 
ಹಿಂದೂಗಳ ಆಳಿಕೆ ಎಂದು ಹೇಳಲ್ಪಡುತ್ತಿದೆ. ಇದಕ್ಕಿಂತ ದೊಡ್ಡ ತಪ್ಪು 
ಬೇರಿಲ್ಲ. ಅದು ನಿಜವೆಂದರೆ, ಅಂತಹದನ್ನು ನಾನು ಸ್ಥಾತಂತ್ರ್ಯವೆಂದು 
ಕರೆಯಲಾರೆನು. ಹಾಗೂ ಅದರ ವಿರುದ್ಧವಾಗಿ ನನ್ನ ಸರ್ವಶಕ್ಷಿಯಿಂದಲೂ 
ಹೋರಾಡುವೆನು. ಏಕೆಂದರೆ, ನನ್ನ ಮಟ್ಟಿಗೆ ಭಾರತ ಸ್ವಾತಂತ್ರ್ಯವೆಂದರೆ 
ಎಲ್ಲ ಜನರ ಆಳಿಕೆ, ನ್ಯಾಯವಾದ ಆಳಿಕೆ. ಅಂತಹ ಸ್ಪತಂತ್ರ ಭಾರತದಲ್ಲಿ 
ಮಂತ್ರಿ ಮಂಡಳವಾಗಲೀ ಶಾಸನ ಸಭೆಗಳಾಗಲೀ ಹಿಂದು, ಮುಸ್ಲಿಂ, ಸಿಖ್‌ 
ಮೊದಲಾದ ಯಾವೊಂದೇ ಜನರಿಂದಲೇ ತುಂಬಿಹೋದರೂ, ಅವರು 
ಸರ್ವರಿಗೂ ಹಿತವಾಗುವಂತೆ ನ್ಯಾಯವಾಗಿ ಆಳಿಕೆ ನಡೆಸಬೇಕಾಗುವುದು. 


(ಯ.ಇ., 1931) 


ಜನತೆಯ ಅಧಿಕಾರವೇ ನಿಜವಾದ ಸ್ವಾತಂತ್ರ್ಯ 


ಅಲ್ಪಸಂಖ್ಯಾತ ಜಾತಿಗಳು ಬೇಕಾದಷ್ಟನ್ನು ತೆಗೆದುಕೊಳ್ಳಲು 
ಹಿಂದುಗಳು ಸಮ ತಿಸುವುದೊಂದೇ ಅಹಿಂಸಾತ್ಮಿಕವಾದ ಸಾರಾಸಗ 
ಅಲ್ಪಸ ಸಂಖ್ಯಾತರೇ ಕಿತ ನನ್ನ ಆಕ್ಷೇಪವೇನೂ ಇಲ್ಲ. ಇದು ನನ್ನ ಕಲಿಕೆಯ 
ಜಾ. ಈ ಚಂಹಾಕಿದಶ "ಯಾವ ಅಪಾಯವೂ ಇಲ್ಲ. ಏಕೆಂದರೆ 
ಸ್ವತಂತ್ರ ಸರಕಾರದಲ್ಲಿ ನಿಜವಾದ ಅಧಿಕಾರವು ಜನತೆಯ ಕೈಯಲ್ಲಿಯೇ 


ಇರುವುದ. 
(ಯ.ಇ., 1929) 


35 / ಸ್ಟಾತಂತ ಲ 


ಸ್ವಾತಂತ್ರ್ಯಕ್ಕೆ ಸ್ಪದೇಶೀ-ವಿದೇಶಿ ಭೇದವಿಲ್ಲ 


ಭಾರತವನ್ನು ಎಲ್ಲ ಬಗೆಯ ಬಂಧನದಿಂದಲೂ ಹಂಗಿನಿಂದಲೂ 
ಬಿಡುಗಡೆಮಾಡಿ, ಇಚ್ಛೆಕಂಡಲ್ಲಿ ತಪ್ಪುಮಾಡಲಿಕ್ಕೂ ಕೂಡಾ 
ನಿರ್ಬಂಧವಿಲ್ಲದಂತಹ ರಾಜ್ಯಘಟನೆಗಾಗಿ ನಾನು ಶ್ರಮಿಸುತ್ತೇನೆ. ಅತ್ಯಂತ 
ದರಿದ್ರನಾದವನೂ ಕೂಡಾ “ಇದು ನನ್ನ ದೇಶ, ಇದರ ಏಳಿಗೆಯಲ್ಲಿ 
ನನ್ನ ಮಾತಿಗೂ ಬೆಲೆ ಇದೆ” ಎಂದು ಹೇಳುವಂತಹ ಭಾರತಕ್ಕಾಗಿ ನಾನು 
ಶ್ರಮಿಸುತ್ತೇನೆ. ಮೇಲಿನ ವರ್ಗ, ಕೆಳಗಿನ ವರ್ಗ ಎಂಬ ಭೇದವಿಲ್ಲದೆ, 
ಎಲ್ಲ ಜಾತಿಯವರೂ ಕೂಡಿ ಬಾಳುವಂತಹ ಸ್ವತಂತ್ರ ಭಾರತಕ್ಕಾಗಿ 
ನಾನು ಶ್ರಮಿಸುತ್ತೇನೆ. ಅಂತಹ ಭಾರತದಲ್ಲಿ ಅಸ್ಪಶ್ಯತೆಯ ಶಾಪಕ್ಕೆ 
ಎಡೆ ಇರಲಾಗದು. ಹಾಗೆಯೇ ಮದ್ಯವೇ ಮೊದಲಾದ ಮಾದಕ 
ಪದಾರ್ಥಗಳಿಗೂ ಎಡೆ ಇರಲಾಗದು. ಸ್ತ್ರೀಯರು ಪುರುಪರಿಗಿರುವ 
ಹಕ್ಕುಗಳನ್ನು ಪಡೆಯುವರು. ಬೇರೆ ಯಾರ ಶೋಷಣೆಗೂ ಹೋಗದೆ, 
ನಮ್ಮನ್ನು ಯಾರ ಶೋಷಣೆಗೂ ಒಳಗು ಮಾಡದೆ ಬಾಳುವುದರಿಂದ 
ಮತ್ತು ಸಕಲ ಜಗತ್ತಿನೊಡನೆಯೂ ನಾವು ಸ್ನೇಹದಿಂದಿರುವುದರಿಂದ, 
ನಮಗೆ ಅತ್ಯಂತ ಚಿಕ್ಕದಾದ ಸೈನ್ಯ ಸಾಕಾಗುವುದು. ಮೂಕ ಜನಕೋಟಿಯ 
ಹಿತಕ್ಕೆ ಅಡ್ಡಬಾರದ ಎಲ್ಲ ಹಕ್ಕು ಬಾಧ್ಯತೆಗಳು - ಅವು ಹೊರಗಿನವದದ್ದಿರಲಿ 
ಒಳಗಿನವರದ್ದಿರಲ್ಲಿ - ಜಾಗರೂಕತೆಯಿಂದ ರಕ್ಷಿಸಲ್ಪಡುವುವು. 
ವೈಯಕ್ತಿಕವಾಗಿ ನನಗೆ ಸ್ವದೇಶಿ ವಿದೇಶಿ ಎಂಬ ಭಿನ್ನಬೇಧವು 
ಸೇರುವುದಿಲ್ಲ. ಇದೇ ನನ್ನ ಕನಸಿನ ಸ್ವತಂತ್ರ ಭಾರತ.. ಇದರ ಹೊರತು 
ಬೇರಾವುದರಿಂದಲೂ ನನಗೆ ತೃಪ್ತಿಯಾಗದು. 


(ಯ.ಆ., 1931) 


ಸ್ಥಾತಂತ್ಯ / 36 


ಲೋಕಕ್ಕೊಂದು ಆದರ್ಶ ಸ್ವಾತಂತ್ರ್ಯ 


ಹಿಂಸಾತ್ಮಕ ಮಾರ್ಗದಿಂದಲ್ಲದೆ ನನ್ನ ದೇಶಕ್ಕೆ ಸ್ವಾತಂತ್ರ್ಯವು 
ಲಭಿಸಲಿಲ್ಲವಾದರೆ, ಅದು ಸಿಗುವವರೆಗೂ ಕಾಯಲು ನಾನು 
ಸಿದ್ಧನಾಗಿದ್ದೇನೆ. ರಕ್ತಪಾತದಿಂದ ಜಗತ್ತು ಜಿಗುಪ್ಲೆಗೊಂಡಿದೆಯೆಂದು ನನ್ನ 
ಅಂತರಂಗಕ್ಕೆ ಅರಿಕೆಯಾಗಿಬಿಟ್ಟಿದೆ. ಜಗತ್ತು ರಕ್ತಪಾತದ ದಾರಿಯಿಂದ 
ಬಿಡುಗಡೆಯಾಗಲು ಹಾದಿ ಹುಡುಕುತ್ತಿದೆ. ಶಾಂತಿಗಾಗಿ ಹಸಿದಿರುವ 
ಜಗತ್ತಿಗೆ ಆ ದಾರಿಯನ್ನು ತೋರುವ ಭಾಗ್ಯವು ಪುರಾತನವಾದ ನನ್ನ 
ಭಾರತ ದೇಶದ್ದಾಗುವುದೆಂದು ನಾನು ಆನ೦ದಪಡುತ್ತಿದ್ದೇನೆ... ಆದ್ದರಿಂದ 
ಜಗತ್ತಿನ ಸಕಲ ಪ್ರಬಲ ಜನಾ೦ಗಗಳೂ ಭಾರತದ ಸ್ವಾತಂತ್ರ್ಯಾಂದೋಲನಕ್ಕೆ 
ಹೃತ್ಪೂರ್ವಕ ಸಹಕಾರವನ್ನೀಯಬೇಕೆಂದು ಕೇಳಿಕೊಳ್ಳಲು ನನಗೆ ಯಾವ 
ಸಂಶಯವೂ ಇರುವುದಿಲ್ಲ. ತಮ್ಮ ರಾಷ್ಟದ ಮಾನ ಗೌರವಗಳ ಸಲುವಾಗಿ 
ಕೋಟ್ಯಂತರ ಜನರು ಪ್ರತೀಕಾರ ಭಾವನೆ ಇಲ್ಲದೆ (ಸ್ವಾತಂತ್ರ್ಯಕ್ಕಾಗಿ), 
ಕಷ್ಟವನ್ನು ಸಹಿಸಿಕೊಳ್ಳುತ್ತಿರುವ ಈ ದೃಶ್ಯವು ಚಿರಸ್ಮರಣೀಯವಾಗಿ 
ಕಾದಿಟ್ಟುಕೊಳ್ಳುವಂತಹ ನಿಧಿಯಂತಿದೆ. 
ಭಾರತವು ಸತ್ಯವನ್ನು ಬಿಟ್ಟುಕೊಟ್ಟು ಸ್ವತಂತ್ರವಾಗುವುದಕ್ಕಿಂತ, 
ಸಾಯುವುದೇ ಮೇಲೆಂದು ನಾನು ಭಾವಿಸುತ್ತೇನೆ. 
(ಯ.ಇ., 1931) 


37 / ಸ್ವಾತಂತ್ರ 


ಸರ್ವರಾಷ್ಟಗಳ ಸ್ವಾತಂತ್ರ್ಯ 

ನಾನು ತೀರಿದ ಮೇಲೆ ಭಾರತವು ಸ್ಪತಂತ್ರವಾಗುವುದು, ಮತ್ತು 
ಭಾರತವೊಂದೇ ಅಲ್ಲದೆ ಇಡೀ ಜಗತ್ತೇ ಸ್ಪತಂತ್ರವಾಗುವುದು. 
ಅಮೇರಿಕನ್ನರಾಗಲೀ ಇಂಗ್ಲೀಷರಾಗಲೀ ಸ್ಪತಂತ್ರರಾಗಿದ್ದಾರೆಂದು ನಾನು 
ನಂಬುವುದಿಲ್ಲ. ಕಪ್ಪು ಜನಾಂಗಗಳನ್ನು ಗುಲಾಮಗಿರಿಯಲ್ಲಿಟ್ಟುಕೊಳ್ಳುವ 
ಅಧಿಕಾರವು ಇರುವಲ್ಲಿಯವರೆಗೆ ಅವುಗಳು ಸ್ಪತಂತ್ರವಾಗಲಾರವು. ನನ್ನ 
ಧ್ಯೇಯವೇನೆಂಬುದನ್ನೂ, ಸ್ವಾತಂತ್ರವೆಂದರೇನೆಂಬುದನ್ನೂ ನಾನು ಬಲ್ಲೆನು. 
ಆಂಗ್ಲ ಶಿಕ್ಷಕರು ನನಗೆ "ಸ್ವಾತಂತ್ರ್ಯ'ದ ಅರ್ಥವನ್ನು ಹೇಳಿದ್ದರು. ನಾನು 
ಅದನ್ನು ಕಂಡಂತೆ ಬಿಡಿಸಿ ಹೇಳಲೇಬೇಕು. 


(ಬಾಂಬೆ ಕ್ರಾನಿಕಲ್‌, 1942) 


ಸ್ವಾತಂತ್ರ್ಯ ಸಮರಕ್ಕೆ ಆತ್ಮ ಬಲಿದಾನ 

ಬಲಿದಾನವಿಲ್ಲದೆ ಸ್ವಾತಂತ್ರ್ಯ ಸಮರದಲ್ಲಿ ಭಾಗವಹಿಸಲು ಬರುವುದಿಲ್ಲ. 
ಮನುಷ್ಯನು ಹೇಗೆ ತನ್ನ ದೇಹವನ್ನು ಬಿಟ್ಟು ಅನ್ಯರ ದೇಹದಲ್ಲಿ 
ಇರಲಾಗುವುದಿಲ್ಲವೆಂದು ತಿಳಿಯುತ್ತಾನೋ ಹಾಗೆಯೇ ಒಂದು 
ಜನಾಂಗವು ಮತ್ತೊಂದು ಜನಾಂಗದ - ಅದು ಎಷ್ಟೇ ಶ್ರೇಷ್ಠವಾದದ್ದಿರಲಿ, 
ಉದಾತ್ತವಾದದ್ದಿರಲಿ - ಅಡಿಯಾಳಾಗಿರಲು ಸರ್ವಥಾ ಬಯಸುವುದಿಲ್ಲ. ತಮ್ಮ 
ಸ್ವಾತಂತ್ರ್ಯವನ್ನುಳಿಸಿಕೊಳ್ಳಲಿಕ್ಕಾಗಿ ಅಪಾರವಾದ ತ್ಯಾಗವನ್ನನುಭವಿಸುತ್ತಿರುವ 
ಆಂಗ್ಲಜನರು ಭಾರತದ ದುಃಖಾನುತಾಪವನ್ನರಿಯಲು ಹಿಂದಾಗಬಾರದು. 


(ಹ., 1940) 


ಸ್ಥಾತಂತ್ಯ / 38 


ಭಾರತ ಸ್ವಾತಂತ್ರ್ಯದಿಂದ ಮಾನವ ಬಂಧುಭಾವ 


ನನ್ನ ಜೀವಿತಕಾರ್ಯವು ಭಾರತ ಸ್ವಾತಂತ್ರ್ಯ ಪ್ರಾಪ್ತಿಯೊಂದೇ ಅಲ್ಲ. ಭಾರತದ 
ಸ್ವಾತಂತ್ರದ ಮೂಲಕವಾಗಿ ಮಾನವಲೋಕದಲ್ಲಿ ಭ್ರಾತೃತ್ವ ಸ್ಥಾಪಿಸುವುದೇ 
ನನ್ನ ಉದ್ದೇಶವಾಗಿದೆ. ನನ್ನ ದೇಶಾಭಿಮಾನವು ಸಂಕುಚಿತವಾದದ್ದಲ್ಲ; 
ಅದು ಸರ್ವ ದೇಶಗಳನ್ನೂ ಆವರಿಸಿಕೊಳ್ಳುವಂತಹದು. ಅನ್ಯ ದೇಶಗಳ 
ದು:ಖದುಮ್ಮಾನಗಳನ್ನು ಕಂಡು ಸಹಿಸುವ ದೇಶಭಕ್ತಿಯು ನನ್ನದಲ್ಲ. 
ನನ್ನ ಕಲ್ಪನೆಯ ದೇಶಭಕ್ತಿಯು ಮಾನವಲೋಕದ ಹಿತಕ್ಕೆ ಯಾವಾಗಲೂ 
ಅವಿರೋಧವಾಗಿರುವುದು. ನನ್ನ ದೇಶದ ಭಕ್ತಿಯೂ, ಅದನ್ನು ಹುಟ್ಟಿಸಿದ 
ನನ್ನ ಧರ್ಮವೂ ಸಕಲ ಜೀವಿಗಳನ್ನೂ ತನ್ನದೆಂದು ತಬ್ಬಿಕೊಳ್ಳುತ್ತದೆ. 


(ಯ.ಅ., 1929) 


ಕೈನೂಲಿನಿಂದಲೇ ರಾಷ್ಟ ಸ್ವಾತಂತ್ರ್ಯ 


ಭಾರತವನ್ನು ಸ್ವತಂತ್ರಗೊಳಿಸಬಹುದು ಹಾಗೂ ಆ ಸ್ವಾತಂತ್ರ್ಯವನ್ನು 
ಅಹಿಂಸಾತ್ಮಕವಾಗಿಯೇ ಕಾದುಕೊಂಡು ಬರಬಹುದು ಎಂದು ನಂಬುವವರು 
ಇಡೀ ಜನಾಂಗವನ್ನು ಅಹಿಂಸಾತ್ಮಕವಾಗಿರುವಂತೆ ಮಾಡಬೇಕಾಗುವುದು. 
ಹಾಗೆ ಮಾಡಬೇಕಾದರೆ, ಇಡೀ ಜನಾಂಗವು ದೇಶದ ಸಲುವಾಗಿ 
ಅಹಿಂಸಾತ್ಮಕವಾದ ವಿಧಾಯಕ ಕಾರ್ಯದಲ್ಲಿ ತೊಡಗಬೇಕಾಗುವುದು. 
ಬಂಡವಾಳದ ಅಗತ್ಯವಿಲ್ಲದೆ ಎಲ್ಲರೂ ಕೈಕೊಳ್ಳಬಹುದಾದ, 
ಹಾಗೂ ಅದರಿಂದ ನರನಾಡಿಗಳನ್ನು ಸುಖಶಾಂತಿಯಿಂದಿಡಬಲ್ಲ. 
ಉದ್ಯೋಗವಾದರೂ ಯಾವುದು? ಅದು ನೂಲುವುದು ಮತ್ತು ಅದಕ್ಕೆ 
ಪೂರ್ವಭಾವಿಯಾದ ಇತರ ಕೆಲಸಗಳು ಎಂಬುದೊಂದೇ ಅದಕ್ಕೆ 
ಉತ್ತರವಾಗಿದೆ. ಈ ಉದ್ಯೋಗವು ದೇಶಕ್ಕೆ ರಕ್ತಗತವಾಗಿಯೇ ಬಂದಿದೆ. 
ಅದು ಈ ನೆಲದ ಸ್ವಾಭಾವಿಕ ಗುಣವಾಗಿಬಿಟ್ಟಿದೆ. ಲಕ್ಷಾಂತರ ಜನರು ಅದನ್ನು 


39 / ಸ್ವಾತಂತ್ರ್ಯ 


ಸುಲಭವಾಗಿ ಕಲಿತುಕೊಳ್ಳಬಹುದಷ್ಟೇ ಅಲ್ಲದೆ ಅದಕ್ಕೆ ಯಾವಾಗಲೂ ಬೆಲೆ 
ಇದೇ ಇದೆ. ಗಿರಣಿಗಳು ಇಲ್ಲದಿರುತ್ತಿದ್ದರೆ ಕೈನೂಲಿಗೆ ತುಪ್ಪದ ಕಿಮ್ಮತ್ತು 
ಬರುತ್ತಿದ್ದಿತು. ನೂಲಿನ ಬರಗಾಲವು ಆಹಾರಧಾನ್ಯಗಳ ಬರಗಾಲದಷ್ಟೇ 
ಮಹತ್ತದ್ದಾಗುತ್ತಿದ್ದಿತು. ಜನತೆಗೆ ಮನಸ್ಸಿದ್ದರೆ, ತನ್ನ ಬಟ್ಟೆಯನ್ನು ತಾನೇ 
ವಿಶೇಷ ಶ್ರಮವಿಲ್ಲದೆ ಮಾಡಿಕೊಳ್ಳಬಲ್ಲದು. 

(ಹ., 1939) 


ಸ್ವಾತಂತ್ರ್ಯವು ರಕ್ತಪಾತದ ದಾರಿಯಲ್ಲ 


ಭಾರತದ ಸ್ವಾತಂತ್ರ್ಯವು ಪಾಶ್ಚಿಮಾತ್ಯರು ಅನುಸರಿಸುತ್ತಿರುವ 
ರಕ್ತಪಾತದ ದಾರಿಯಲ್ಲಿಲ್ಲ. ಪಾಶ್ಚಿಮಾತ್ಯರು ರಕ್ತಪಾತದ ಮಾರ್ಗದಿಂದ 
ಬೇಸತ್ತು ಹೋಗಿರುವ ಚಿಹ್ನೆಗಳು ಕಂಡುಬರುತ್ತಿವೆ. ಭಾರತದ ದಾರಿಯು 
ದೈವಭಕ್ತಿಯುತವಾದ ಸಾದಾ ಜೀವನದ, ಅಹಿಂಸಾತ್ಮಕವಾದ ಶಾಂತಿ 
ಮಾರ್ಗವಾಗಿದೆ. ಆದರೆ, ಈಗ ಭಾರತವು ತನ್ನ ಆತ್ಮವನ್ನೇ ಕಳೆದುಕೊಳ್ಳುವ 
ಅಪಾಯವು ಕಂಡುಬರುತ್ತಿದೆ. ಆ ಆತ್ಮವನ್ನು ಕಳೆದುಕೊಂಡು ಭಾರತವು 
ಜೀವಿಸಲಾರದು. 


ಭಾರತವನ್ನು ಇಂಗ್ಲೆಂಡ್‌ ಅಥವಾ ಅಮೇರಿಕದಂತೆ ಮಾಡುವುದೆಂದರೆ, 
ಭಾರತವು ಇತರ ಜನಾಂಗಗಳ ಶೋಷಣೆ ಮಾಡಲು ತೊಡಗುವಂತೆಯೇ 
ಸರಿ. ಇದುವರೆಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲವೂ ಯುರೋಪಿನ ಹೊರಗಿನ 
ಜನಾಂಗಗಳನ್ನೆಲ್ಲ ತಮ್ಮ ಶೋಷಣಕಾರ್ಯಕ್ಕಾಗಿ ಹಂಚಿಕೊಂಡಿದ್ದು 
ಶೋಷಣೆಮಾಡಬಲ್ಲ ಹೊಸ ಜಾಗವೊಂದು ಉಳಿಯುವಂತೆ ಮಾಡಿವೆ. 
ಅವರ ಶೋಷಣೆಗೆ ಒಳಗಾದ ದೇಶಗಳಲ್ಲಿ ಭಾರತವು ಅತ್ಯಂತ ದೊಡ್ಡ 
ಬಲಿಯಾಗಿದೆ. ಜಪಾನವೂ ಇದರಲ್ಲಿ ತನ್ನ ಪಾಲನ್ನೂ ಪಡೆದಿದೆ. ಆದರೆ, 
ಭಾರತ ಮತ್ತು ಚೀನಾದೇಶಗಳು ಶೋಷಿಸಲ್ಪಡಲು ನಿರಾಕರಿಸಿದರೆ, 


ಸ್ವಾತಂತ್ಯ / 40 


Bas ಗತಿ ಏನಾಗುವುದು? ಚೀನಾ-ಭಾರತಗಳು ಶೋಷಣೆಯನ್ನು 


ತಪ್ಪಿಸಿಕೊಂಡರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಜಪಾನವು ದುರ್ಗತಿಗೆ 


' ಬರುವವು. ಅಂದಮೇಲೆ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಅನುಕರಿಸಬಯಸುವ 


ಭಾರತದ ಗತಿ ಏನಾದೀತು? 


(ಯ.ಇ., 1926) 


ಒಕ್ಕಲಿಗನ ಸ್ವಾತಂತ್ರ್ಯವೇ ರಾಷ್ಟ್ರ ಸ್ವಾತಂತ್ರ್ಯ 


ಹಿಟ್ಟರರು ಅಧಿಕಾರಕ್ಕೆ ಬರುವುದು ನನಗೆ ಬೇಕಾಗಿಲ್ಲ. ಸ್ವತಂತ್ರನಾದ 
ಒಕ್ಕಲಿಗರನು ಅಧಿಕಾರಕ್ಕೆ ಬರುವುದು ನನಗೆ ಬೇಕಾಗಿದೆ. ಇಷ್ಟೆಲ್ಲ 
ವರ್ಷವೂ ನಾನು ಒಕ್ಕಲಿಗರೊಂದಿಗೆ ಸಮರಸನಾಗಲು ಪ್ರಯತ್ನಿಸುತ್ತ 
ಬಂದಿರುವೆನಾದರೂ ಇನ್ನೂ ನನ್ನ ಪ್ರಯತ್ನದಲ್ಲಿ ಜಯಸಿಕ್ಕಿರುವುದಿಲ್ಲ. 
ನನಗೂ ಬಒಕ್ಕಲಿಗನಿಗೂ ಇರುವ ಭೇದವಷ್ಟೆ-ಆತನು ಬೇರೆ 
ಉಪಾಯತೋರದೆ ಒಕ್ಕಲಿಗನಾಗಿ, ದುಡಿಮೆಗಾರನಾಗಿದ್ದಾನೆ. ನಾನು 
ಮಾತ್ರ ಸ್ಟೇಚ್ಛೆಯಿಂದಲೇ, ಬೇಕೆಂತಲೇ, ಒಕ್ಕಲಿಗನೂ ದುಡಿಮೆಗಾರನೂ 
ಆಗಲಿಚ್ಛಿಸಿದ್ದೇನೆ. ಆತನು ಯಾವಾಗ ಸ್ಪಸಂತೋಷದಿಂದ, ತಾನಾಗಿಯೇ, 
ಒಕ್ಕಲಿಗನೂ ದುಡಿಮೆಗಾರನೂ ಆಗಲಿಚ್ಛಿಸುವಂತಾಗುವನೋ ಆಗಲೇ 
ಅವನನ್ನು ಎಲ್ಲ ಬಂಧನಗಳಿಂದಲೂ ಬಿಡಿಸಿ ಸ್ವತಂತ್ರನಾಗುವಂತೆ ನಾನು 
ಮಾಡಬಲ್ಲೆನು. 


(ಹ. 1947) 


41 / ಸ್ವಾತಂತ್ರ್ಯ 


ನೈತಿಕ ಪ್ರಗತಿಯ ಅವಶ್ಯಕತೆ 

ನನಗೆ ಬೆಳವಣಿಗೆ ಬೇಕು, ಸ್ವಯಂನಿರ್ಣಯಾಧಿಕಾರ ಬೇಕು, 
ಸ್ವಾತಂತ್ರ್ಯವೂ ಬೇಕು - ಆದರೆ ಇವೆಲ್ಲವೂ ನನ್ನ ಆತ್ಮಕ್ಕೆ ಬೇಕು. ಈಗಿನ 
ಯಂತ್ರೋಪಕರಣದ ಯುಗವು ಪ್ರಾಚೀನ ಕಾಲದ ಶಿಲಾಯುಗಕ್ಕಿಂತ 
ಉತ್ತಮವಾಗಿದೆಯೆಂಬ ಬಗೆಗೆ ನನಗೆ ಸಂದೇಹವುಂಟಾಗುತ್ತದೆ. ಭೌತಿಕ 
ಅಭಿವೃದ್ಧಿಯ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ. ನೈತಿಕ ವಿಕಾಸಕ್ಕಾಗಿಯೇ 
ನಾವು ನಮ್ಮ ಬುದ್ಧಿಶಕ್ತಿಯನ್ನೂ ಕೌಶಲ್ಯವನ್ನೂ ಉಪಯೋಗಿಸಬೇಕು. 


(ಯ.ಇ., 1920) 


* ೫ ೫ 


ತನ್ನಂತೆ ಪರರ ಬಗೆವುದೇ ಸ್ವಾತಂತ್ರ್ಯ 


ನಾವು ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತೇವೋ ಅದೇ 
ಸ್ವಾತಂತ್ರ್ಯವನ್ನು ನಾವು ಅನ್ಯರಿಗೂ ಕೊಡಬೇಕು. ಸರಕಾರದ ಗುಲಾಮಗಿರಿಯ 
ಬದಲು ನಮ್ಮ ಗುಲಾಮಗಿರಿಯನ್ನು ನಾವು ಜನತೆಯ ಮೇಲೆ ಹೇರಬಾರದು. 
(ಯ.ಇ., 1920) 


* ೫ x 


ಶಾಂತ ರೀತಿಯ ಕ್ರಾಂತಿ 


ಅಹಿಂಸಾ ಮಾರ್ಗದ ಸ್ವಾತಂತ್ರ್ಯವೆಂಬುದು ಶಾಂತರೀತಿಯ 
ಕ್ರಾಂತಿಯ ಪ್ರಗತಿಯಾಗಿದೆ. ಅದರ ಮೂಲಕವಾಗಿ ಸ್ವಾತಂತ್ರ್ಯ 
ಪಡೆಯುವುದೆಂಬುದು, ಚೆನ್ನಾಗಿ ಬೆಳೆದ ಮರದಿಂದ ಪಕ್ಷವಾಗಿ ಬಿದ್ದ 

ಹಣ್ಣನ್ನು ತೆಗೆದುಕೊಂಡಂತಾಗುವುದು. 
(ಯ.ಆ., 1920) 


ಸ್ವಾತಂತ್ರ್ಯ / 42 


ತಪಸ್ಸಿನಿಂದಲೇ ಸ್ವಾತಂತ್ರ್ಯ 


ತನ್ನ ಮಗುವು ಬದುಕಲೆಂದು ತಾಯಿ ಕಷ್ಟ ಸಹಿಸುತ್ತಾಳೆ. ಗೋಧಿಯ 
ಬೀಜವು ತಾನು ಸತ್ತು ಗಿಡವನ್ನು ಹುಟ್ಟಿಸುತ್ತದೆ. ಸಾವಿನಿಂದ ಬದುಕು 
ಹುಟ್ಟುತ್ತದೆ. ಹೀಗೆ, ತಪಸ್ಸಿನ ಶುದ್ಧೀಕರಣದ ಸನಾತನ ನೀತಿಯನ್ನು 
ಭಾರತವು ತ್ಯಜಿಸೀತೆ? ಗುಲಾಮಗಿರಿಯಿಂದಲೇ ಭಾರತದ ಸ್ವಾತಂತ್ರ್ಯವು 
ಹುಟ್ಟಿ ಬರುವುದು. 
* ೫% ೫% 
ಕಷ್ಟಸಹನೆಯೇ ನಮ್ಮ ಪ್ರಗತಿಯ ಅಳತೆಗೋಲಾಗಬೇಕು. ತಪಸ್ಸು 
ಶುದ್ಧವಾದಂತೆಲ್ಲ, ಪ್ರಗತಿಯು ಹೆಚ್ಚಾಗುತ್ತ ಹೋಗುವುದು. ಯೇಸುಕ್ರಿಸ್ತನ 
ಕಷ್ಟಸಹನೆಯ ತಪಸ್ಸು ಜಗತ್ತನ್ನೇ ಬಂಧನದಿಂದ ಬಿಡುಗಡೆ ಮಾಡಲಿಲ್ಲವೆ? 
ಹರಿಶ್ಚಂದ್ರನೂ ಕೂಡ ತನ್ನ ಕಷ್ಟಸಹನೆಯಿ೦ದಲೇ ಸತ್ಯದ ರಾಜ್ಯವನ್ನು ಪುನಃ 
ಅಸ್ತಿತ್ವಕ್ಕೆ ತಂದನಲ್ಲವೆ? 
(ಯ.ಇ., 1920) 


ಬಂಧನವು ಬಂಧನವೇ? 


ಸ್ವಾಭಿಮಾನಿಯಾದ ಮನುಷ್ಯನಿಗೆ ಬಂಗಾರದ ಸರಪಣಿಯ ಬಂಧನವು 
ಕಬ್ಬಿಣದ ಸರಪಣಿಯ ಬಂಧನದಪ್ಪೇ ಅಪಮಾನಕರವಾಗುವುದು. 
ಅಪಮಾನವು ಬಂಧನದಲ್ಲಿದೆಯೇ ಹೊರತು, ಸರಪಣಿಯ ಲೋಹದಲ್ಲಿಲ್ಲ. 


(ಯ.ಅ., 1929) 


43 / ಸ್ವಾತಂತ್ರ 


ವ್ಯಕ್ತಿ ಸ್ವಾತಂತ್ರ್ಯ 

ರಾಷ್ಟ್ರ ಸ್ವಾತಂತ್ರ್ಯವೆ೦ಬುದು ಕಟ್ಟುಕತೆಯಲ್ಲ. ವೈಯಕ್ತಿಕ ಸ್ವಾತಂತ್ರವಷ್ಟೇ 
ರಾಷ್ಟ್ರ ಸ್ವಾತಂತ್ರ್ಯವೂ ಅವಶ್ಯವಾಗಿದೆ. ಅವೆರಡೂ ಅಹಿಂಸಾ ಮಾರ್ಗದಿಂದ 
ಪಡೆದದ್ದಾದರೆ ಅನ್ಯವ್ಯಕ್ತಿಯ ಅಥವಾ ಅನ್ಯರಾಷ್ಟದ ಸ್ವಾತಂತ್ರ್ಯಕ್ಕೆ 
ಹಾನಿಕರವಾಗಲಾರವು. ಇದರಂತೆಯೇ ಅಂತರರಾಷ್ಟ್ರೀಯ ಸ್ವಾತಂತ್ರ್ಯಕ್ಕೂ 
ಹಾನಿಕರವೆನಿಸದು. “ಅನ್ಯರಿಗೆ ಹಾನಿಯಾಗದಂತೆ ನಿನ್ನ ಸೊತ್ತನ್ನು ಬಳಸು” 
ಎಂಬುದೇ ನ್ಯಾಯಸಿದ್ಧಾಂತ. ವಿಶ್ವವೆಲ್ಲವೂ ಅಣುವಿನಲ್ಲಡಗಿದೆ ಎಂಬೊಂದು 
ಸದುಕ್ತಿ ಇದೆ. ಅಂದಮೇಲೆ, ಅಣುವಿಗೊಂದು ನ್ಯಾಯ, ವಿಶ್ವಕ್ಕೆ ಮತ್ತೊಂದು 
ನ್ಯಾಯ ಎಂಬುದೆಲ್ಲಿಂದ ಬಂತು? 
(ಯ.ಇ., 1937) 


ಸತ್ಯವೇ ಮುತ್ಸದ್ದಿತನ 

ನಾನೊಬ್ಬ ಸ೦ತನ ಸೋಗಿನಲ್ಲಿರುವ ರಾಜಕಾರಣೆಯಲ್ಲ. ಸತ್ಯವು 
ಅತ್ಯಂತ ಉನ್ನತ ಬುದ್ಧಿಮತ್ತೆಯಾಗಿರುವುದರಿಂದ, ಕೆಲವೊಮ್ಮೆ ನನ್ನ 
ಕೃತಿಗಳು ಶ್ರೇಷ್ಠ ಮುತ್ತದ್ದಿತನದ ಕೃತಿಗಳಂತೆ ತೋರುತ್ತವಷ್ಟೆ. ಸತ್ಯ ಮತ್ತು 
ಅಹಿಂಸೆಯ ಹೊರತು ಬೇರಾವ ರಾಜಕೀಯ ತಂತ್ರವೂ ನನ್ನಲ್ಲಿಲ್ಲ. 
ನನ್ನ ದೇಶದ ಸ್ವಾತಂತ್ರ್ಯ ಪ್ರಾಪ್ತಿಯ ಸಲುವಾಗಿಯಾದರೂ ನಾನು ಸತ್ಯ- 
ಅಹಿಂಸೆಗಳನ್ನು ತ್ಯಜಿಸಲಾರೆನು. ಯಾಕೆಂದರೆ ಅವುಗಳನ್ನು ಬಿಟ್ಟುಕೊಟ್ಟು 
ಸ್ಥಾತಂತ್ಯ ಪ್ರಾಪ್ತಿಮಾಡಿಕೊಳ್ಳಲಿಕ್ಕೆ ಶಕ್ಯವೇ ಇಲ್ಲ. 

(ಯ.ಇ., 1927) 

ಸ್ವಾತಂತ್ರ್ಯ ಸಾಧನೆಗೆ ಅಸಹನೆಯಷ್ಟು ಕೆಟ್ಟ ತರಬೇತಿ ಬೇರಿಲ್ಲ. 
ಸ್ವಾತಂತ್ರ್ಯವೆಂದರೆ, ನಮಗೆ ಸೇರದಿದ್ದರೂ ವಿರುದ್ಧಾಭಿಪ್ರಾಯವನ್ನು 
ಸಹನೆಯಿಂದ ತಾಳಿಕೊಳ್ಳುವುದು. ನಮ್ಮ ಅಭಿಪ್ರಾಯದ ವಿರುದ್ಧವಾಗಿ 
ಸರಕಾರವು ನಿರ್ಣಯಿಸುತ್ತದೆ ಎಂದು ದೂರುವ ನಾವೂ 
ಎರುದ್ಧಾಭಿಪ್ರಾಯದವರು ಮಾಡುವ ಅದೇ ದೂರಿಗೆ ಅರ್ಹರಾಗುವೆವು. 


(ಯ.ಇ., 1919) 


ಸ್ವಾತಂತ್ರ್ಯ / 44 


ಅಭಿಪ್ರಾಯ ಸ್ವಾತಂತ್ರ್ಯ 


ಸರ್ವಾಧಿಕಾರತ್ಪವನ್ನು ನಾನು ತಿರಸ್ಕರಿಸುತ್ತೇನೆ. ನಾನು ನನ್ನ ಹಕ್ಕನ್ನೂ 
ಸ್ವಾತಂತ್ರ್ಯವನ್ನೂ ಎಷ್ಟೊಂದು ಅಮೂಲ್ಯವಾದುದೆಂದು ತಿಳಿಯುತ್ತೇನೊ 
ಹಾಗೆಯೇ ಅನ್ಯರೂ ತಮ್ಮ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಅಮೂಲ್ಯವೆಂದು 
ತಿಳಿದುಕೊಳ್ಳುವುದನ್ನು ನಾನು ಗೌರವಿಸುತ್ತೇನೆ. ಯಾವ ವ್ಯಕ್ತಿಯನ್ನೇ 
ಆಗಲಿ, ನನ್ನ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಬೇಕೆಂದು ಒತ್ತಾಯಿಸಿ, 
ನನ್ನ ಅನುಯಾಯಿಯಾಗಿ ಮಾಡಿಕೊಳ್ಳುವುದಿಲ್ಲ. ಅವರ ಮನಸ್ಸಿಗೆ 
ಸರಿದೋರಿದರೆ ಮಾತ್ರವೇ ಅವರು ನನ್ನನ್ನು ಸಮರ್ಥಿಸಬಹುದು. ಮನಸ್ಸಿಗೆ 
ಒಪ್ಪಿಗೆಯಾಗದ ಶಾಸ್ತ್ರವಚನಗಳನ್ನೂ ಕೂಡಾ ತಿರಸ್ಕರಿಸಬಹುದುದೆಂದು 
ನನ್ನ ಅಭಿಪ್ರಾಯವಾಗಿದೆ. ಆದರೆ, ನಾನು ಸಮಾಜದಲ್ಲುಳಿದುಕೊಂಡೂ 
ಸ್ಪತಂತ್ರನಾಗಿರಬೇಕಾದರೆ, ಮುಖ್ಯವಾದ ವಿಷಯಗಳ ಬಗೆಗಷ್ಟೇ 
ನನ್ನ ಸ್ವಾತಂತ್ರ್ಯವನ್ನು ಕಾದುಕೊಂಡು ಬರಬೇಕಾಗುವುದೆಂಬುದನ್ನು 
ಅನುಭವದಿಂದ ಕಂಡುಕೊಂಡಿದ್ದೇನೆ. 


(ಯ.ಇ., 1920) 
* ೫ 3% 
ಣ್‌ ನ್ನ 
ಸ್ವಾತಂತ್ರ್ಯದ ಪೂರ್ವಸಿದ್ಧತೆ 
ಅಹಿಂಸಾತ್ಮಕ ಸ್ವಾತಂತ್ರ್ಯದ ಪ್ರಾಪ್ತಿಗೆ. ಪೂರ್ವಭಾವಿಯಾಗಿ, 


ಹಿಂಸಾ ಮನೋಭಾವದ ಜನರನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು 
ಅತ್ಯವಶ್ಯವಾಗುವುದು. ಅಂತಹ ಪುಂಡಾಟಿಕೆಯ ಜನರು ಹಿಂಸೆಯಲ್ಲಿ 
ತೊಡಗದಂತೆ ಅವರ ಮನಃಪರಿವರ್ತನೆ ಮಾಡಿದಲ್ಲದೆ, ಅದನ್ನು 
ಹಿಡಿತದಲ್ಲಿಟ್ಟುಕೊಳ್ಳುವುದು ಸಾಧ್ಯವಾಗದು. 


(ಯ.ಇ., 1922) 


45 / ಸ್ಟಾತಂತ ಛೆ 


ವ್ಯಕ್ತಿ ಸ್ವಾತಂತ್ರ್ಯದ ಮಿತಿ 

ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾನು ಬೆಲೆಗೊಡುತ್ತೇನೆ. ಆದರೂ ಮನುಷ್ಯನು 
ಸಾಮಾಜಿಕ ಜೀವಿಯೆಂಬುದನ್ನು ಮರೆಯಬಾರದು. ಸಾಮಾಜಿಕ ಪ್ರಗತಿಗೆ 
ಅನುಕೂಲವಾಗುವಂತೆ ಆತನು ತನ್ನ ವ್ಯಕ್ತಿತ್ವವನ್ನು ಹೊಂದಿಸಿಕೊಳ್ಳುತ್ತ 
ಬಂದುದರಿಂದಲೇ ಈಗಿನ ಸ್ಥಾನಕ್ಕೆ ಬಂದಿದ್ದಾನೆ. ಅನಿಯಂತ್ರಿತ ವ್ಯಕ್ತಿ 
ಸ್ವಾತಂತ್ರ್ಯವೆಂಬುದು ಕಾಡಿನಲ್ಲಿರುವ ಮೃಗದ ಪಾಶವೀ ನೀತಿಯಾಗುವುದು. 
ಸಾಮಾಜಿಕ ನಿರ್ಬಂಧ ಮತ್ತು ವ್ಯಕ್ತಿಸ್ವಾತಂತ್ರ್ಯಗಳನ್ನು ಹೊಂದಿಸಿಕೊಳ್ಳುವ 
ಹಾದಿಯನ್ನು ನಾವು ಕಂಡುಹಿಡಿದಿದ್ದೇವೆ. ಇಡೀ ಸಮಾಜದ ಹಿತಕ್ಕಾಗಿ 
ಸಮಾಜದ ನಿರ್ಬಂಧಕ್ಕೆ ಸಂತೋಷದಿಂದ ತಲೆಬಾಗುವುದು ವ್ಯಕ್ತಿಯ 
ಗೌರವವನ್ನೂ ಸಮಾಜದ ಗೌರವವನ್ನೂ ಹೆಚ್ಚಿಸುವುದು. 


(ಹ., 1939) 


ಆತ್ಮ ಬಲಿದಾನದಿಂದಲೇ ಸ್ವಾತಂತ್ರ್ಯ 


ಜಗತ್ತಿನ ಜನಾಂಗಗಳ ಸಭೆಯಲ್ಲಿ ನಮಗೂ ಸ್ಥಾನ ದೊರೆತು ನಮ್ಮ 
ಮಾತಿಗೂ ಗೌರವ ದೊರೆಯುವಂತಾಗಬೇಕಾದರೆ ನಾವು ಕೇವಲ ಒಂದು 
ಸಾವಿರ ಜನ ನಿರಪರಾಧಿ ಸ್ತ್ರೀಪುರುಷರ ಬಲಿದಾನವನ್ನಷ್ಟೇ ಅಲ್ಲದೆ 
ಅನೇಕ ಸಾವಿರ ಅಂತಹ ಜನರ ಬಲಿದಾನವನ್ನು ಶಾಂತಚಿತ್ತದಿಂದಲೇ 
ಸಹಿಸುವಂತಾಗಬೇಕು. ಅಂತಹ ಬಲಿದಾನದಲ್ಲಿ ಜಗತ್ತಿನ ಎಲ್ಲ 
ಜನಾಂಗಗಳನ್ನೂ ನಾವು ಮೀರಿಸುವಂತಾಗಬೇಕು. 


(ಯ.ಇ., 1920) 


ಸ್ಥಾಡಂತ್ರ್ಯ / 46 


ಸ್ವಾತಂತ್ರ್ಯಕ್ಕಾಗಿ ಕರನಿರಾಕರಣ 


ಜನತೆಯನ್ನು ಜಾಗ್ರತಗೊಳಿಸುವುದರಲ್ಲಿ ನಾವು ಮೊದಲಿನಿಂದಲೂ 
ತೊಡಗಿಕೊಂಡಿದ್ದೇವೆ. ಅವರೇ ನಮ್ಮ ಮುಖ್ಯ ಬೆಂಬಲವಾಗಬೇಕು. ಏಕೆಂದರೆ 
ಸ್ವಾತಂತ್ರ್ಯ ಬೇಕಾದದ್ದು ಅವರ ಸಲುವಾಗಿಯೇ. ಹೆಚ್ಚು ಸ್ವಾತಂತ್ರ್ಯವು 
ಹಣವಂತರು ಇಲ್ಲವೇ ಸುಶಿಕ್ಷಿತ ಜನರಿಗಷ್ಟೇ ಸಂಬಂಧಿಸಿದ ವಸ್ತುವಲ್ಲ. 
ಅವರೂ ಜನತೆಯೂ ತಮ್ಮ ತಮ್ಮ ಸಂಕುಚಿತ ಸ್ಟಾರ್ಥಗಳನ್ನು ಸ್ವಾತಂತ್ರ್ಯ 
ಸಾಧನೆಗಾಗಿ ಒಟ್ಟುಗೂಡಿಸಿ, ಸಾಕಷ್ಟು ಸಂಯಮದಿಂದಲೂ ಶಿಸ್ತಿನಿಂದಲೂ 
ಬೆರೆತು, ಸ್ವ-ಹಿತವನ್ನು ಕಡೆಗಣಿಸಿ, ತಮ್ಮ ಶೋಷಣೆಯಲ್ಲೇ ತೊಡಗಿರುವ 
ಸರಕಾರದ ವಿರುದ್ಧ ಕರನಿರಾಕರಣ ಚಳುವಳಿ ಹೂಡುವಂತಾಗಬೇಕು. 


(ಯ.ಇ. 1920) 


ಯುದ್ದದಿಂದ ಸ್ಥಾತಂತ್ರ್ಯ ಅಶಕ್ಕ 


ಹಿಂಸಾತ್ಮಕ ಕ್ರಾಂತಿಯ ದಾರಿಯಿಂದ ಭಾರತದ ಸ್ವಾತಂತ್ರ್ಯವು ಶಕ್ಯವಿಲ್ಲ 
ಎಂದು ನಾನು ಸಾರುತ್ತೇನೆ. ಪ್ರತ್ಯಕ್ಷ ಯುದ್ಧವು ಸಾಧ್ಯವೆನಿಸಿದಲ್ಲಿ, ಯುದ್ಧ 
ಭೂಮಿಯಲ್ಲಿ ಇತರ ರಾಷ್ಟ್ರಗಳು ತೋರಿಸಿದಂತೆ, ಧೈರ್ಯಪ್ರದರ್ಶನ 
ಮಾಡುವುದನ್ನಾದರೂ ನಾನು ಸಹಿಸಿಕೊಳ್ಳಬಲ್ಲೆನು. ಆದರೆ, ಯುದ್ಧದ 
ಮೂಲಕವಾಗಿ ಸದ್ಯಕ್ಕಾಗಲೀ, ಮುಂದಾಗಲೀ, ಭಾರತವು ಸ್ವಾತಂತ್ರ್ಯವನ್ನು 
ಪಡೆಯುವುದು ಸರ್ವಥಾ ಸಾಧ್ಯವಿಲ್ಲ. ಯುದ್ಧದಿಂದ ಇಂಗ್ಲೀಷರ ಆಳಿಕೆಯ 
ಬದಲು ಮತ್ತೊಂದು ಆಳಿಕೆ ಬಂದೀತೇ ಹೊರತು ಜನರು ತಮ್ಮನ್ನು ತಾವೇ 
ಆಳಿಕೊಳ್ಳುವ ಸ್ವಾತಂತ್ರ್ಯವು ಬರಲಾರದು. 


(ಯು.ಇ. 1925) 


47 / ಸ್ಹಾತಂತ್ಯ 


ಸ್ವಾತಂತ್ರ್ಯದ ಅಸ್ತ-ಸತ್ಯಾಗ್ರಹ 
ಭಾರತವು ತನ್ನ ಸುಲಿಗೆಗಾರ ಹಿಂಸೆಯಿಂದ ಬಂಧನದಲ್ಲಿರುವುದಕ್ಕಿಂತ 
ಹಿಂಸಾಮಾರ್ಗದಿಂದಾದರೂ ಸ್ಪತಂತ್ರವಾಗುವುದೇ ನನಗೆ ಬೇಕು. 
ಆದರೆ ಇದೊಂದು ತೀರ ಅಸಂಭವನೀಯವಾದ ಯೋಚನೆಯೇ ಸರಿ. 
ಏಕೆಂದರೆ, ಪ್ರೇಮ ಮತ್ತು ಸತ್ಯಾಗ್ರಹಗಳೆಂಬ ಆತ್ಮಶಕ್ತಿಯ ಆಯುಧಗಳ 
ಮೂಲಕವಾಗಿಯಲ್ಲದೆ ಬೇರೆ ಯಾವುದರಿಂದಲೂ ಭಾರತದ ಸ್ವಾತಂತ್ರ್ಯವು 
ದೊರೆಯಲಾರದು. 
(ಮಹಾತ್ಮರ ಮಹಾವಿಚಾರಗಳು) 


* ೫ ೫ 
ಶಾಸನ ಸಭೆಗಳಿಂದ ಸ್ವಾತಂತ್ರ್ಯ ಸಿದ್ಧಿಸದು 
ಶಾಸನ ಸಭೆಗಳು ದಿಟ್ಟತನದ ಹೃದಯವನ್ನು ತಯಾರಿಸಿ 
ಕೊಡುವ ಕಾರಖಾನೆಗಳಲ್ಲ, ದಿಟ್ಟ ಹೃದಯಗಳಿಲ್ಲದೆ ಸ್ವಾತಂತ್ರ್ಯವನ್ನು 
ಕಾದುಕೊಳ್ಳುವುದೆಂಬುದು ಭ್ರಮೆಯೇ ಸರಿ. 
(ಮಹಾತ್ಮರ ಮಹಾವಿಚಾರಗಳು) 
ಸ್ವಾತಂತ್ರ್ಯದ ಪೂಜಾ ಪೀಠ 
ಶುದ್ಧ ಹೃದಯ ಮತ್ತು ಶುದ್ಧ ಹಸ್ತಗಳಿಲ್ಲದ ಯಾವನೂ ಸ್ವಾತಂತ್ರ್ಯ 
ದೇವತೆಯ ಪೂಜಾ ಪೀಠದ ಹತ್ತಿರ ಹೋಗಲಾರನು. 
(ಮಹಾತ್ಮರ ಮಹಾವಿಚಾರಗಳು) 
ಹ ಶ್ರಿ 
ಬಲಾತ್ಕಾರದ ಸ್ವಾತಂತ್ರ್ಯ 
ಸ್ಥಾತಂತ್ಯವೂ ಕೂಡಾ ಬಲಾತ್ಕಾರದಿಂದ ಹೇರಲ್ಲಡಬಾರದು. 
ಅತ್ಯಂತ ನಿರಂಕುಶವಾಗಿ ನಡೆದುಕೊಳ್ಳುವ ಮಂತ್ರಿಯು ಜನತೆಯ.ಇ., "ಗ್ಗೆ 
ತಲೆಬಾಗತಕ್ಕದ್ದು. ಅಲ್ಲವೆ, ಅಧಿಕಾರಕ್ಕೆ ಶರಣುಹೊಡೆಯತಕ್ಕದ್ದು - ಇದೇ 
ಪ್ರಜಾಸತ್ತೆಯ ಜೀವಾಳ. 
(ಮಹಾತ್ಮರ ಮಹಾವಿಚಾರಗಳು) 


ಸ್ವಾಡಂಘ್ರ್ಯ / 48 


ದಬ್ಬಾಳಿಕೆಯ ಧಿಕ್ಕಾರವೇ ಸ್ವಾತಂತ್ರ್ಯದ ಮೂಲ 
ಇದುವರೆಗೆ ಯಾವ ಸರಕಾರದ ಕೆಳಗೆ ಬದುಕುತ್ತಿದ್ದೇವೋ ಅದನ್ನು 
ಧಿಕ್ಕರಿಸಿದಾಗಲೇ ಸ್ವತಂತ್ರ ಸರಕಾರವು ಸ್ಥಾಪನೆಯಾದಂತೆ. 
(ಮಹಾತ್ಮರ ಮಹಾವಿಚಾರಗಳು) 
ತೇ ೫ x 
ಸೆರೆಮನೆಯು ಸ್ವಾತಂತ್ರ್ಯದ ದೇವಾಲಯ 


ಕೇಡಿಗಳಿಗೆ ಸೆರೆಮನೆಗಳು ಸ್ವಾತಂತ್ರ್ಯದ ಹೆಬ್ಬಾಗಿಲುಗಳಾಗುವುದಿಲ್ಲ. 
ನಿಷ್ಕಳಂಕತೆಯ ಸಾಕಾರ ಮೂರ್ತಿಗಳಾದವರಿಗೆ ಸೆರೆಮನೆಗಳು ಸ್ವಾತಂತ್ರ್ಯದ 
ದೇವಾಲಯಗಳಾಗಿರುತ್ತವೆ. 


(ಮಹಾತ್ಮರ ಮಹಾವಿಚಾರಗಳು) 
pe 
ಸ್ವಾತಂತ್ರ್ಯವು ಸುಲಭ ಗಮ್ಯವಲ್ಲ 
ಸ್ವಾತಂತ್ರ್ಯವು ಮೆಚ್ಚಿಸಿ, ಸಂತೋಷಪಡಿಸಲಿಕ್ಕೆ ಕಠಿಣವಾಗಿರುವ 
ಮೋಹಿನಿಯಾಗಿದ್ದಾಳೆ. ನಾವೇನೋ ಕಷ್ಟಸಹಿಷ್ಣುತೆಯಲ್ಲಿರುವ ಶಕ್ತಿಯನ್ನು 
ತೋರಿಸಿಕೊಟ್ಟಿದ್ದೇವೆ. ಆದರೂ ನಾವು ಇನ್ನೂ ಸಾಕಷ್ಟು ಕಷ್ಟಪಟ್ಟಂತೆ 
ತೋರುವುದಿಲ್ಲ. 
(ಮಹಾತ್ಮರ ಮಹಾವಿಚಾರಗಳು) 
x ka ೫ೇ 
ತ್‌ 
ಪಾಶವೀಶಕ್ತಿಯು ನಮ್ಮ ಸ್ವಾತಂತ್ರ್ಯಕ್ಕೆ ಸಲ್ಲದು 
ಅನ್ಯ ರಾಷ್ಟಗಳಲ್ಲಿ ಸರಕಾರಗಳು ಪಾಶವೀ ಶಕ್ತಿಯಿಂದಲೇ 
ಕೆಳಗುರುಳಿಸಲ್ಪಟ್ಟಿವೆ. ಆದರೆ ಭಾರತವು ಆ ಶಕ್ತಿಯ ಮೂಲಕವಾಗಿ 
ಸ್ವಾತಂತ್ರ್ಯವನ್ನು ಪಡೆಯಲಾರದೆಂಬುದನ್ನು ಆಗಾಗ ಸ್ಪಷ್ಟಪಡಿಸಿ 
ತೋರಿಸಿದ್ದೇನೆ. 


(ಮಹಾತ್ಮರ ಮಹಾವಿಚಾರಗಳು) 


49 / ಸ್ವಾತಂತ್ರ 


ಸ್ವಾತಂತ್ರ್ಯದ ದ್ವಾರ 

ಕಾರಾಗೃಹದ್ದಾರವು ಸ್ವಾತಂತ್ರ್ಯದ ದ್ವಾರವಾಗಿದೆ. ಸರಕಾರದ ಸೆರೆಮನೆಗಳಲ್ಲಿ 
ಯಾತನೆ ಅನುಭವಿಸುವವರ ಬಗೆಗೆ ನನಗೆ ಪಶ್ಚಾತ್ತಾಪವಾಗುವುದಿಲ್ಲ. 
ದುಷ್ಪಸರಕಾರದ ಆಳಿಕೆಯಲ್ಲಿ ನಿರಪರಾಧಿಗಳಾದವರು ಗಲ್ಲಿಗೇರಿಸಲ್ಪಟ್ಟಾಗ 
ಸಂತೋಷವನ್ನೇ ಪಡಬೇಕು. 


(ಮಹಾತ್ಮರ ಮಹಾವಿಚಾರಗಳು) 


* ೫ ೫ 


ಜನಶಕ್ತಿಯಿಂದ ಸ್ವಾತಂತ್ರ್ಯ 


ಶಕ್ತಿಪ್ರದರ್ಶನವೇ ಅತ್ಯುತ್ತಮ ಪ್ರಚಾರವೆನಿಸುವುದಾದರೆ, ಸೆರೆಮನೆಯ 
ಶಿಕ್ಷೆಯನ್ನು ಅನುಭವಿಸಿದಂತೆಲ್ಲ ಜನತೆಯ ಶಕ್ತಿಯು ಹೆಚ್ಚುತ್ತಾ ಹೋಗಿ, 
ಅವರಿಂದ ಸ್ವಾತಂತ್ರ್ಯವು ಸಮೀಪಕ್ಕೆ ಬರುವಂತಾಗುವುದು. 


(ಮಹಾತ್ಮರ ಮಹಾವಿಚಾರಗಳು) 


* ೫ x 


ಹೇಡಿತನಕ್ಕೆ ಸ್ವಾತಂತ್ರ್ಯವಿಲ್ಲ 


ಅನ್ಯಾಯವಾದ ಕಾಯಿದೆಗಳಿಗೆ ತಲೆಬಗ್ಗಿ ನಡೆಯುವುದು ಹೇಡಿತನ 
ಎಂಬುದನ್ನು ಮನುಷ್ಯನು ಯಾವಾಗ ತಿಳಿಯುತ್ತಾನೋ ಆಗಲೇ ಆತನು 
ಮನುಷ್ಯಕೃತ ಗುಲಾಮಗಿರಿಯಿಂದ ಸ್ವತಂತ್ರನಾದನೆಂದು ತಿಳಿಯಬೇಕು. 
ಇದೇ ಸ್ವಾತಂತ್ರ್ಯದ ಕೀಲಿಯ ಕೈ. 


(ಮಹಾತ್ಮರ ಮಹಾವಿಚಾರಗಳು) 


* ತೇ ೫ 


ಸ್ಥಾತಂತ್ಯ / 50 


ಸ್ವಾತಂತ್ರ್ಯಕ್ಕೆ ಅಸ್ಪಶ್ಯತಾ ನಿವಾರಣೆ ಗೌಣವಲ್ಲ 


ಅಸ್ಪಶ್ಯತೆಗೆ ವಿಧಾಯಕ ಕಾರ್ಯಕ್ರಮದಲ್ಲಿ ಗೌಣಸ್ಥಾನವನ್ನು ಕೊಡಕೂಡದು. 
ಈ ಕಲಂಕವನ್ನು ತೊಡೆದುಹಾಕದ ಸ್ವಾತಂತ್ರ್ಯವು ಅರ್ಥರಹಿತವಾಗುವುದು. 
ಈ ಕಾರ್ಯದಲ್ಲಿ ತೊಡಗಿದ ಕಾರ್ಯಕರ್ತರು ಸಾಮಾಜಿಕ ಬಹಿಷ್ಕಾರವನ್ನೂ, 
ತಿರಸ್ಕಾರವನ್ನೂ ಸ್ವಾಗತಿಸಬೇಕು. 


(ಮಹಾತ್ಮರ ಮಹಾವಿಚಾರಗಳು) 


ಚರಖದ ಸುತ್ತಿನಲ್ಲಿದೆ ಸ್ವಾತಂತ್ರ್ಯ 


ಚರಖದ ಪ್ರತಿಯೊಂದು ಸುತ್ತೂ ಶಾಂತಿ, ಸದ್ಭಾವನೆ ಮತ್ತು 
ಪ್ರೇಮವನ್ನು ನೂಲುತ್ತದೆ. ಹಾಗೆ ಮಾಡದ ಪ್ರತಿಯೊಂದು ಸುತ್ತೂ ಭಾರತದ 
ಗುಲಾಮಗಿರಿಯನ್ನು ಮತ್ತಷ್ಟು ಭದ್ರಪಡಿಸುವುದು. ಚರಖ ಮತ್ತು ಅದರಲ್ಲಿ 
ಹುದುಗಿರುವ ತತ್ತ್ವದ ಪುನರುಜ್ಜೀವನವೇ ಭಾರತದ ಸ್ವಾತಂತ್ರ್ಯ. 


(ಮಹಾತ್ಮರ ಮಹಾವಿಚಾರಗಳು) 
ಆರ್ಥಿಕ ಸ್ವಾತಂತ್ರ್ಯವೇ ರಾಜಕೀಯ ಸ್ವಾತಂತ್ರ್ಯ 


ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಅಭ್ಯಾಸಮಾಡಿದಂತೆಲ್ಲ, ಹಾಗೂ 
ಗಿರಣಿ ಮಾಲಕರ ಮಾತುಗಳನ್ನು ಕೇಳಿದಂತೆಲ್ಲ, ಚರಖದ ಮಹತ್ವವು ಹೆಚ್ಚೆಚ್ಚು 
ಮನದಟ್ಟಾಗುತ್ತದೆ. ಭಾರತದ ಪ್ರತಿಯೊಂದು ಮನೆಯಲ್ಲಿಯೂ ಚರಖವು 
ತಲೆಎತ್ತುವುದರಿಂದಲೇ ಭಾರತದ ಆರ್ಥಿಕ ಸ್ವಾತಂತ್ರ್ಯವೂ ರಾಜಕೀಯ 
ಸ್ವಾತಂತ್ರ್ಯವೂ ದೊರೆಯುತ್ತವೆಂದು ನಾನು ಖಚಿತ ಮಾಡಿಕೊಂಡಿದ್ದೇನೆ. 


(ಮಹಾತ್ಮರ ಮಹಾವಿಚಾರಗಳು) 


* ೫ ೫ 


51 / ಸ್ವಾತಂತ್ಯ 


ಚರಖ ಕಾಮಧೇನುವಿನಿಂದ ಸ್ವಾತಂತ್ರ್ಯ 


ಅಹಿಂಸೆಯನ್ನು ಬಿಟ್ಟು ಬೇರಾವ ದಾರಿಯೂ ಭಾರತಕ್ಕೆ 
ಸರಿಹೋಗುವುದಿಲ್ಲವೆಂದು ನಾನು ನಂಬಿದ್ದೇನೆ. ಅಹಿಂಸಾ ಧರ್ಮಕ್ಕೆ. 
ನಿರ್ಗತಿಕರ ಸ್ನೇಹಿತನೂ, ದರಿದ್ರರ ಕಾಮಧೇನುವೂ ಆದರ ಚರಖನೇ 
ಪ್ರತೀಕವಾಗಿದೆ. ಪ್ರೇಮತತ್ತ್ವಕ್ಕೆ ಸ್ಥಳ, ಕಾಲಗಳ ಗಡಿಗಳಿಲ್ಲ. ಆದ್ದರಿಂದ 
ನಾನು ಚಿತ್ರಿಸಿಕೊಂಡಿರುವ "ಸ್ವಾತಂತ್ರ್ಯ'ದಲ್ಲಿ ಭಂಗಿಗಳಿಗೂ ಹೊಲೆಯರಿಗೂ 
ಸ್ಥಾನವಿದೆ. ಏಕೆಂದರೆ, ಅವರೆಲ್ಲರಿಗೂ ಚರಖಕ್ಕಿಂತ ಬೇರೆ ಸ್ನೇಹಿತನನ್ನು 

ನಾನು ಕಾಣದ್ದಾಗಿದ್ದೇನೆ. 
(ದಿ ಮೈಂಡ್‌ ಆಫ್‌ ಗಾಂಧಿ) 


ಸ್ವಾತಂತ್ರ್ಯ ಮತ್ತು ವಸ್ತು ವಿನಿಮಯ 
ನನ್ನ ಕಲ್ಪನೆಯ ಸ್ವಾತಂತ್ರ್ಯದಲ್ಲಿ ದುಡಿತವೇ ಚಲಾವಣೆಯ 
ನಾಣ್ಯವಾಗುವುದು. ಯಾವನು ದುಡಿಯಬಲ್ಲನೋ ಅವನಲ್ಲಿ ಆ 
ನಾಣ್ಯವಿರುತ್ತದೆ. ಸಂಪತ್ತಿರುತ್ತದೆ. ಆತನು ತನ್ನ ದುಡಿತವನ್ನು ಬಟ್ಟೆಗೆ 
ರೂಪಾಂತರಿಸಿಕೊಳ್ಳುತ್ತಾನೆ. ಪ್ಯಾರಾಫಿನ್‌ ಎಣ್ಣೆಯು ಆತನಿಗೆ ಬೇಕಾದರೆ, 
ಹಾಗೂ ಅದನ್ನಾತನು ತಯಾರಿಸಿಕೊಳ್ಳಲಾರನಾದರೆ, ಆತನು ತನ್ನಲ್ಲಿ 
ಮಿಕ್ಕಿರುವ ದವಸಧಾನ್ಯವನ್ನು ಕೊಟ್ಟು ಆ ಎಣ್ಣೆಯನ್ನು ಪಡೆಯುತ್ತಾನೆ. 
ಅದೊಂದು ನ್ಯಾಯವಾದ ಮತ್ತು ಸ್ವತಂತ್ರವಾದ ವಿನಿಮಯ 
ಪದ್ಧತಿಯಾಗಿದ್ದು, ಒಂದು ವಸ್ತುವಿನ ಬೆಲೆಗೆ ಸಮಾನವಾದ ಮತ್ತೊಂದು 
ವಸ್ತುವನ್ನು ಪಡೆಯುವುದು. ಇದರಿಂದ, ಪ್ರಾಚೀನ ಕಾಲದ ಕಾಡು ಮನುಷ್ಯರ 
ಪದ್ಧತಿಯನ್ನು ಪುನಃ ಜಾರಿಗೆ ತಂದಂತಾಗುವುದೆಂದು ಹೇಳಬಹುದು. 
ಆದರೆ, ಈಗ ನಡೆಯುತ್ತಿರುವ ಅಂತರರಾಷ್ಟ್ರೀಯ ವ್ಯಾಪಾರವೆಲ್ಲವೂ 
ವಸ್ತುವಿನಿಮಯದಿಂದಲೇ ನಡೆಯುತ್ತದಲ್ಲವೆ? 
(ದಿ ಮೈಂಡ್‌ ಆಫ್‌ ಗಾಂಧಿ) 


ಸ್ಥಾತಂತ್ಯ / 52 


ಸ್ವಾತಂತ್ರ್ಯ ಮತ್ತು ಯಂತ್ರೋಪಕರಣ 


ನನ್ನ "ಸ್ವಾತಂತ್ರ್ಯ'ದಲ್ಲಿ ಯಂತ್ರೋಪಕರಣಗಳಿಗೆ ಸ್ಥಾನವಿಲ್ಲೆಂದಿಲ್ಲ; 
ಅವುಗಳೂ ಬಳಕೆಗೆ ಬಂದುಬಿಟ್ಟಿವೆ. ಆದರೆ, ಅವು ದೇಹಶ್ರಮವನ್ನು 
ಆಕ್ರಮಿಸಬಾರದು. ಅಷ್ಟೆ. ಹಳ್ಳಿಯ ಜೀವನದ ಯಂತ್ರೋಪಕರಣಗಳನ್ನು 
ಈಗಿನಕ್ಕಿಂತ ಚೆನ್ನಾಗಿ ಆಗುವಂತೆ ಸುಧಾರಿಸುವುದನ್ನು ನಾನು 
ಸ್ವಾಗತಿಸುತ್ತೇನೆ... ಆದರೆ, ಕೈಯಿಂದ ಮಾಡಬಹುದಾದಂತಹ 
ಕಾರ್ಯಗಳಿಗೆ, ಯಂತ್ರೋಪಕರಣಗಳನ್ನು. ಉಪಯೋಗಿಸುವುದನ್ನು 
ನಾನು ವಿರೋಧಿಸುತ್ತೇನೆ. ಉದಾಹರಣೆಗೆ, ಚರಖಾ ಮತ್ತು ಮಗ್ಗದ 
ಉದ್ದಿಮೆಯಲ್ಲಿ, ವಿದ್ಯುಚ್ಛಕ್ತಿಯನ್ನು ಉಪಯೋಗಿಸಕೂಡದು. ಅದನ್ನು 
ಉಪಯೋಗಿಸುವುದಾದರೆ, ಲಕ್ಷಾಂತರ ಒಕ್ಕಲಿಗರಿಗೆ ಬೇರೊಂದು 
ಉಪದಂಧೆಯನ್ನು ಮಾಡಿಕೊಡಬೇಕಾಗುವುದು. 


(ದಿ ಮೈಂಡ್‌ ಆಫ್‌ ಗಾಂಧಿ) 


ನಿರ್ಜೀವವಾದ ಯಂತ್ರಗಳನ್ನು ಲಕ್ಷಾಂತರ ಸಜೀವ ಮಾನವ 
ಯಂತ್ರಗಳ ವಿರುದ್ಧವಾಗಿ ಎತ್ತಿಕಟ್ಟಬಾರದು. ಈ ಮಾನವ ಯಂತ್ರಗಳೇ ನಮ್ಮ 
7 ಲಕ್ಷ ಗ್ರಾಮಗಳ ಜೀವಾಳವಾಗಿ ಹರಡಿಕೊಂಡಿವೆ. ಯಂತ್ರಸಲಕರಣೆಗಳು 
ಉಪಯುಕ್ತವಾಗಬೇಕಾದರೆ, ಅವುಗಳು ಮನುಷ್ಯ ಶ್ರಮಕ್ಕೆ ಸಹಾಯಕವಾಗಿ 
ಅದನ್ನು ಹಗುರುಗೊಳಿಸಿಕೊಡುವಂತಿರಬೇಕು. ಯಂತ್ರೋಪಕರಣಗಳ 
ಈಗಿನ ಉಪಯೋಗ ಪದ್ಧತಿಯಿಂದ ಲಕ್ಷಾಂತರ ಬಡ ಸ್ತ್ರೀ-ಪುರುಷರ ತುತ್ತು 
ಕಸಿಯಲ್ಪಟ್ಟಂತಾಗಿದ್ದು, ಕೆಲವೇ ಜನರ ಕೈಯಲ್ಲಿ ಸಂಪತ್ತಿನ ಕೇಂದ್ರೀಕರಣ 
ಮಾಡಿದಂತಾಗಿಬಿಟ್ಟಿದೆ. 


(ದಿ ಮೈಂಡ್‌ ಆಫ್‌ ಗಾಂಧಿ) 


ಕತಿ / ಸ್ವಾತಂತ್ರ್ಯ 


ಸ್ಟಾತಂತ್ರ R ಮತ್ತು ಸಮಾನತೆ 

ಸಮಾಜ ರಚನೆಯ ಕುರಿತು ನನಗಿರುವ ಅಭಿಪ್ರಾಯದಂತೆ 
ಎಲ್ಲ ವ್ಯಕ್ತಿಗಳೂ ಜನ್ಮತಃ ಸಮಾನತೆಯುಳ್ಳವರಾಗಿರುತ್ತಾರೆ. ಅಂದರೆ, 
ಎಲ್ಲರಿಗೂ ಸಮಾನಾವಕಾಶವಿರುತ್ತದಾದರೂ ಎಲ್ಲರ ಶಕ್ತಿ-ಅಭಿರುಚಿಗಳೂ 
ಒಂದೇ ತೆರವಾಗಿರುವದಿಲ್ಲ. ಅಂತಹ ಸಮಾನತೆಯು ನಿಸರ್ಗದಲ್ಲೇ 
ಇರುವುದಿಲ್ಲ. ಉದಾಹರಣೆಗೆ - -ಎಲ್ಲರೂ ಒಂದೇ ಉದ್ದಳತೆ, ಬಣ್ಣ 
ಬುದ್ಧಿಮತ್ತೆ ಉಳ್ಳವರಾಗಿರುವುದಿಲ್ಲ. ಆದ್ದರಿಂದ ಕೆಲವರು ಹೆಚ್ಚು 
ಗಳಿಸುವುದೂ, ಮತ್ತೆ ಕೆಲವರು ಕಡಿಮೆ ಗಳಿಸುವುದೂ ಸ್ವಾಭಾವಿಕವೇ 
ಆಗಿದೆ. ಬುದ್ಧಿವಂತರಾದವರು ಹೆಚ್ಚು ಗಳಿಸುತ್ತಾರೆ, ಹಾಗೂ 
ಅವಕ್ಕಾಗಿಯೇ ತಮ್ಮ ಬುದ್ಧಿಮತ್ತೆಯನ್ನು ವಿನಿಯೋಗಿಸುತ್ತಾರೆ. ಅಂತಹ, 
ಹೆಚ್ಚು ಗಳಿಸುವ ಸಾಮರ್ಥ್ಯವುಳ್ಳವರು ತಮ್ಮ ಹೆಚ್ಚಿನ ಗಳಿಕೆಗೆ 
“ಧರ್ಕದರ್ಶಿ'ಗಳಾಗಿರುತ್ತಾರೆ. ಬುದ್ಧಿಶಾಲಿಯಾದವನು ಹೆಚ್ಚು 
ಗಳಿಸಬೇಕು. ಆತನ ಬುದ್ಧಿಮತ್ತೆಯನ್ನು ನಾನು ಕುಗ್ಗಿಸಲಾರೆನು. ಆದರೆ, 
ಆತನು ತನ್ನ ಸಂಪತ್ತನ್ನೆಲ್ಲ ಎಲ್ಲ ಮಕ್ಕಳ ಸಂಪಾದನೆಯೂ ಇಡೀ 
ಕುಟುಂಬದ ಉಪಯೋಗಕ್ಕಾಗಿ ತಂದೆಯ ಕೈಸೇರುವ ಹಾಗೆ ಇಡೀ ದೇಶದ 
ಹಿತಕ್ಕಾಗಿ ಉಪಯೋಗಿಸಬೇಕು. ಆದ್ದರಿಂದ ಅವರ ಗಳಿಕೆಗಳೆಲ್ಲವೂ 
“ಧರ್ಮನಿಧಿ'ಯಾಗಿರುತ್ತದೆ. ಈ ಗುರಿಯ ಸಾಧನೆಯಲ್ಲಿ ನಾನು 
ಅಪಜಯ ಹೊಂದಬಹುದು. ಆದರೂ, ಅವರ ಕಡೆಗೇ ನಾನು 
ಸಾಗುತ್ತಿದ್ದೇನೆ. 


ಸ್ವಾತಂತ್ರ್ಯ / 54 


ಸ್ವಾತಂತ್ರ್ಯ - ಸಂಪದುತ್ತಾದನೆ 


ಈಗ ಯಾರು ಸಂಪತ್ತಿನ ಒಡೆಯರಾಗಿರುವರೋ ಅವರಿಗೆಲ್ಲ ನನ್ನ 
ಆಮಂತ್ರಣ ಹೀಗಿದೆ - ನೀವು ಈ ಸಂಪತ್ತನ್ನು ಗಳಿಸಿರುವಿರಾದರೂ 
ಅದರ ಒಡೆತನ ನಿಮ್ಮದಲ್ಲ. ಯಾವ ಜನತೆಯನ್ನು ನೀವು ಶೋಷಿಸಿ 
ಗಳಿಸಿರುವಿರೋ ಅದು ಆ ಜನತೆಯದು. ನೀವು ಅದರ ಧರ್ಕದರ್ಶಿಗಳಷ್ಟೆ. 


* ತೇ sk 
ಕಾರ್ಮಿಕರಿಗೆ ತಮ್ಮ ಶಕ್ತಿ-ಗೌರವಗಳ ಅರಿವಾದೊಡನೆಯೇ 
ಹಣವು ತನ್ನ ನಿಜವಾದ ಸ್ಥಾನವನ್ನು ಕಂಡುಕೊಳ್ಳುವುದು. ಅಂದರೆ, 
ಅದು ಕಾರ್ಮಿಕರಿಗಾಗಿಯೇ ಉಪಯೋಗಿಸಲ್ಪಡುವ "ವಿಶ್ವಸ್ಥನಿಧಿ'ಯಾಗಿ 
ಉಳಿಯುವುದು. ಏಕೆಂದರೆ ಶ್ರಮವು ಹಣಕ್ಕಿಂತ ಹೆಚ್ಚಿನದಲ್ಲವೆ? 


(ದಿ ಮೈಂಡ್‌ ಆಫ್‌ ಗಾಂಧಿ) 


ಸ್ವಾತಂತ್ರ್ಯ ಮತ್ತು ಖಾಸಗಿ ಸಂಪತ್ತು 


ಖಾಸಗಿ ಸಂಪತ್ತನ್ನು ಕಸಿಯಬೇಕೆಂಬುದು ನಾನು ಆಶಿಸುವ 
ಸ್ವಾತಂತ್ರ್ಯವಲ್ಲ. ಆದರೆ, ಆ ಖಾಸಗಿ ಸಂಪತ್ತಿನ ಉಪಭೋಗವನ್ನು 
ನಿಯಂತ್ರಣದಲ್ಲಿಡುವುದೇ ನನ್ನ ಉದ್ದೇಶವಾಗಿದೆ. ದಾರಿದ್ರ್ಯವು 
ನಿರ್ಮೂಲವಾಗಬೇಕು, ಹಾಗೂ ಶ್ರೀಮಂತ ಮತ್ತು ದರಿದ್ರರ ನಡುವಿನ 
ಈಗಿರುವ ದೊಡ್ಡ ಅಂತರವು ಕಡಿಮೆಯಾಗುವಂತೆ, ಧನಿಕರ ಖಾಸಗಿ 
ಸಂಪತ್ತಿನ ಉಪಯೋಗವಾಗಬೇಕು. ಒಡೆಯರ ಸಂಪತ್ತು ಬೆಳೆಯಲಿಕ್ಕೆ ತಮ್ಮ 
ಶ್ರಮವೇ ಕಾರಣವಾಗಿರುವುದರಿಂದ ಆ ಸಂಪತ್ತಿಗೆ ತಾವು ಭಾಗೀದಾರರು 
ಎಂದು ಆ ಬಡ ಜನರು ಅಭಿಮಾನಪಡುವಂತಾಗಬೇಕು. 


(ದಿ ಮೈಂಡ್‌ ಆಫ್‌ ಗಾಂಧಿ) 


55 / ಸ್ವಾತಂತ್ರ 


ಸ್ವಾತಂತ್ರ್ಯ ಮತ್ತು ಕಮ್ಯುನಿಸಮ್‌ 

ನನ್ನ ಯಾವ ಕೃತಿಯೂ ಕಾರ್ಮಿಕರಿಗೆ ಎಂದೂ ಹಾನಿಮಾಡಿಲ್ಲ, ಮತ್ತು 
ಮಾಡುವಂತಹದೂ ಅಲ್ಲವೆಂದು ನಾನು ಸಾರುತ್ತೇನೆ. ಕಾರ್ಮಿಕರಿಗೆ ಮತ್ತು 
ಒಕ್ಕಲಿಗರಿಗೆ ಸ್ವಾತಂತ್ರ್ಯವನ್ನು ಕೊಡದ ಸ್ವಾತಂತ್ರ್ಯವು, ಸ್ವಾತಂತ್ರ್ಯವೇ ಅಲ್ಲ- 
ಎಂಬುದಾಗಿ ಕಮ್ಯುನಿಸ್ಟ್‌ ಪಕ್ಷವು ಹುಟ್ಟುವ ಮೊದಲೇ ಕಾಂಗ್ರೆಸ್ಸು ನಿರ್ಣಯ 
ಮಾಡಿಕೊಂಡಿರುತ್ತದೆ. ಇಲ್ಲಿರುವ ಯಾವ ಕೆಲಸಗಾರನೂ ತಿಂಗಳಿಗೆ 20 
ರೂಪಾಯಿಗಿಂತ ಕಡಿಮೆ ಪಗಾರ ಪಡೆಯುತ್ತಿರುವದಿಲ್ಲವಷ್ಟೇ! ಆದರೆ ನಾನು 
ನಿಮಗಷ್ಟೇ ಅಲ್ಲದೆ, ನಿಮ್ಮಂತೆಯೇ ದುಡಿಯುತ್ತಿರುವ ಲಕ್ಷಾಂತರ ಜನರ 
ಸ್ವರಾಜ್ಯಕ್ಕಾಗಿಯೂ ದುಡಿಯುತ್ತಿರುವೆನು. ಆ ಜನರು ನಿರುದ್ಯೋಗದಿಂದಾಗಿ, 
ದಿನಕ್ಕೆ ಒಂದೂಟ, ಒಂದು ತುಣುಕು ರೊಟ್ಟಿಯಿಂದ ಅರೆಹೊಟ್ಟೆ ಉಂಡು 
ಜೀವಿಸುತ್ತಿದ್ದಾರೆ. 


(ಯ.ಇ., 1931) 
x ಹ RS 


ಕಮ್ಯುನಿಸಂ  ಸಾಧಿಸಬಯಸುವುದಾದರೂ ಏನನ್ನು? ಅದು 
ಬಯಸುವುದು ವರ್ಗರಹಿತ ಸಮಾಜ ರಚನೆ - ಅದೊಂದು ಸಾಧಿಸಲು 
ಯೋಗ್ಯವಾದ ಆದರ್ಶವೇ ಸರಿ. ಆದರೆ, ಆ ಆದರ್ಶವನ್ನು ಹಿಂಸೆಯಿಂದ 
ಸಾಧಿಸಬೇಕೆಂಬುದೇ ಅವರ ವಾದವಾದ್ದರಿಂದ, ನನ್ನ ದಾರಿ ಬೇರೆಯಾಗಿದೆ. 
ನಾವೆಲ್ಲರೂ ಜನ್ಮತಃ ಸರಿಸಮಾನರೇ. ಆದರೆ ಅನೇಕ ಶತಮಾನಗಳಿಂದಲೂ 
ನಾವು ದೇವರ ಇಚ್ಛೆಯನ್ನು ವಿರೋಧಿಸುತ್ತಾ ಬಂದಿದ್ದೇವೆ. ಮೇಲು ಕೀಳೆಂಬ 
ಭಾವನೆಯು ಒಂದು ಅನಿಷ್ಟ ಆದರೆ, ಬಂದೂಕನ್ನು ತೋರಿ, ಮನುಷ್ಯ 
ಹೃದಯದ ಆ ಭಾವನೆಯನ್ನು ಅಳಿಸಬರುವುದೆಂದು ನಾನು ನಂಬುವುದಿಲ್ಲ. 
ಮನುಷ್ಯ ಹೃದಯವು ಆ ಕ್ರಮಕ್ಕೆ ಬೆಂಬಲ ಕೊಡುವುದಿಲ್ಲ. 


(ಹ., 1937) 


ಸ್ವಾತಂತ್ರ್ಯ / 56 


ಕಾರ್ಮಿಕರು ಮತ್ತು ಜಾತೀಯತೆ 


ಕೆಲಸಗಾರರಲ್ಲಿ ಜಾತೀಯತಾಭಾವ ಇರಕೂಡದು. ಕೆಲಸಗಾರರು ತಮ್ಮ 
ಶಕ್ತಿಯನ್ನರಿತುಕೊಂಡು, ಅದನ್ನು ಯೋಗ್ಯವಾಗಿ ಉಪಯೋಗಿಸಿದಲ್ಲಿ ಅವರೇ 
ಒಡೆಯರೆನಿಸುವರು. ಹಾಗೂ ಒಡೆಯರಾದವರು ಕೆಲಸಗಾರರ ನಿಜವಾದ 
ಸ್ನೇಹಿತರೂ ಬಂಧುಗಳೂ ಆಗಿ, ತಮ್ಮ ಬಂಡವಾಳವನ್ನೊಂದು ವಿಶ್ವಸ್ತ 
ನಿಧಿ ಎಂದು ತಿಳಿಯುವರು. ಕೆಲಸವೇ ನಿಜವಾದ ಬಂಡವಾಳವೆಂದರಿತು, 
ಚಿನ್ನ ಬೆಳ್ಳಿಯೂ ಕೂಡಾ ಕೆಲಸಗಾರರ ಶ್ರಮದಿಂದಲೇ ಭೂಗರ್ಭದಿಂದ 
ತೆಗೆಯಲ್ಪಡುತ್ತಿದೆ ಎಂದು ತಿಳಿಯುವ ಸುದಿನವು ಯಾವಾಗ ಬರುವುದೋ? 
(ಹ., 1947) 


ಷ್‌ 
ಸ್ವಾತಂತ್ರ್ಯದ ಸಮವಸ್ತ್ರ ಖಾದಿ 


ಖಾದಿಯನ್ನು ಎತ್ತಿ ಹಿಡಿಯುವುದರಿಂದ ನಾನು “ಸ್ವಾತಂತ್ರ್ಯ”ದ 
ನೌಕೆಯನ್ನು ಗಾಳಿಗೆ ಇದಿರಾಗಿ ನಡೆಸುತ್ತಿರುವೆನೆಂದೂ, ಆದ್ದರಿಂದ ಆ 
ನೌಕೆಯು ಮುಳುಗಿಹೋಗುವುದೆಂದೂ ಅನ್ನುತ್ತಾರೆ...ಖಾದಿಯು ನನಗೆ 
ಭಾರತೀಯರ ಐಕ್ಯದ ಚಿಹ್ನೆಯಾಗಿದೆ. ಅದು ಆರ್ಥಿಕ ಸ್ವಾತಂತ್ರ್ಯದ 
ಹಾಗೂ ಸಮಾನತೆಯ ಚಿಹ್ನೆಯಾಗಿದ್ದು, ಜವಾಹರಲಾಲರು ಕಾವ್ಯಮಯ 
ಶೈಲಿಯಲ್ಲಿ ಹೇಳಿರುವಂತೆ ಅದು “ಭಾರತ ಸ್ವಾತಂತ್ರ್ಯದ ಯೋಧರ 
ಸಮವಸ್ತ್ರ"ವಾಗಿದೆ. . . ಖಾದಿಯು ಪೂರ್ಣ ಸ್ವದೇಶೀ ಭಾವನೆಯ 
ಕುರುಹಾಗಿದ್ದು, ಭಾರತದ ಅವಶ್ಯಕತೆಗಳನ್ನೆಲ್ಲ ಭಾರತದೊಳಗೆ, ಹಳ್ಳಿಯ 
ಕೈಗಾರಿಕೆ, ಕಲಾಕೌಶಲ್ಯದಿಂದಲೇ ಪೂರೈಸಿಕೊಳ್ಳುವ ಮನೋನಿರ್ಧಾರದ 
ಸೂಚನೆಯಾಗಿರುತ್ತದೆ... ಭಾರತದ ದುಃಖ-ತಪ್ತ ಜನತೆಗೆ ಶಕ್ತಿಯನ್ನೂ 
ಸುಖವನ್ನೂ ಉಂಟುಮಾಡಿಕೊಡುವ ಅಹಿಂಸಾತ್ಮಕ ಸ್ಥಾತಂತ್ರ್ಯಕ್ಕೆ ಚರಖವೇ 

ಸಾಧನವೆಂದು ನಾನು ನಂಬಿದ್ದೇನೆ. 
(ಚರಖಾದಿಂದ ಸ್ವಾತಂತ್ರ್ಯ) 


57 / ಸ್ಟಾತಂತ್ರ 


ಸ್ವಾತಂತ್ರ್ಯ ಒಳಗುಟ್ಟು 


ಕೈನೂಲಿನ ಕೆಲಸದಲ್ಲಿ ಸ್ತ್ರೀಯರ ಮಾನರಕ್ಷಣೆಯು ಅಡಗಿಕೊಂಡಿದೆ. 
ಅದು ಕ್ಲಾಮಕ್ಕೊಂದು ಜೀವವಿಮೆ ಹಾಗೂ ಬೆಲೆ ಇಳಿತಕ್ಕೊಂದು ಉಪಾಯ. 
ಅದರಲ್ಲಿಯೇ ಸ್ವಾತಂತ್ರ್ಯದ ರಹಸ್ಯವು ಹುದುಗಿದೆ. ಕೈನೂಲಿನ ಉದ್ದಿಮೆಯ 
ಪುನರುಜ್ಜೀವನವೆಂಬುದು ನಮ್ಮ ಪೂರ್ವಜರು ಪರದೇಶೀ ವಸ್ತು ಒಡವೆಗಳ 
ಮೋಹಕ್ಕೆ ಬಲಿಬಿದ್ದು ಮಾಡಿದ ಪಾಪವನ್ನು ತೊಳೆದುಕೊಳ್ಳಲು ನಾವು 
ಮಾಡಬಹುದಾದ ಪುಟ್ಟ ತಪಸ್ಸಾಗಿದೆ. 


(ಯ.ಇ., 1921) 
ಸ್ವಾತಂತ್ರ್ಯವು ಪ್ರಾಮಾಣಿಕ ಕಾರ್ಯದಲ್ಲಿದೆ 


ಪ್ರಾಮಾಣಿಕವಾದ ಕಾರ್ಯದಲ್ಲಿ ನಮ್ಮ ಸ್ವಾತಂತ್ರ್ಯ ಇದೆ. ಅದರಲ್ಲಿಯೇ 
ನಮ್ಮ ಸಕಲ ಅವಶ್ಯಕತೆಗಳ ಪೂರಯಿಕೆಯೂ ಇದೆ. 


(ದಿ ಡೇ ಬುಕ್‌ ಆಫ್‌ ಥಾಟ್‌) 


* sk ೫ 


ಸ್ವಾತಂತ್ರ್ಯದ ಗುಲಾಬಿ ಹೂ 


ಗುಲಾಬಿ ಹೂವನ್ನು ಯಾವ ಹೆಸರಿಂದ ಕರೆದರೂ ಅದರ ಪರಿಮಳದಲ್ಲಿ 
ಹೆಚ್ಚು ಕಡಿಮೆಯಾಗುವುದಿಲ್ಲ. ಆದರೆ ಅದು ಸ್ವಾತಂತ್ರ್ಯವೆಂಬ ಗುಲಾಬಿ 
ಹೂವಾಗಿರತಕ್ಕದ್ದು. ಕೃತ್ರಿಮ ಗುಲಾಬಿ ಹೂ ನನಗೆ ಬೇಕಾಗಿಲ್ಲ. 


(ದಿ ಡೇಟ್‌ ಆಫ್‌ ಥಾಟ್ಸ್‌) 


ಗಾಂಧೀಜಿ ಅವರ ಜೀವನ ಘಟನಾವಳಿಗಳು 


ಪೋರಬಂದರದಲ್ಲಿ ಜನನ 2.10.1869 
ಕಸ್ತೂರ್‌ಬಾರೊಂದಿಗೆ ವಿವಾಹ 1881 
ಮೆಟ್ರಿಕ್ಯುಲೇಶನ್‌ ಉತ್ತೀರ್ಣರಾದದ್ದು 1887 
ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ಪ್ರಯಾಣ 1888 
ಬ್ಯಾರಿಸ್ಪರರಾಗಿ ದಾಖಲಾತಿ 1891 
ಮರಳಿ ಭಾರತಕ್ಕೆ 1891 
ದಕ್ಷಿಣ ಆಫ್ರಿಕಾಕ್ಕೆ ಹಡಗಿನಲ್ಲಿ ಪ್ರಯಾಣ 1893 
ಭಾರತ ಸಂದರ್ಶನ 1896 
ಮತ್ತು 1901 
ಭಾರತ ರಾಷ್ಟೀಯ ಕಾಂಗ್ರೆಸ್‌ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದು 1901 
ಇಂಡಿಯನ್‌ ಒಪಿನಿಯನ್‌ ಪತ್ರಿಕೆಯ ಪ್ರಾರಂಭ 1903 
ಫೀನಿಕ್ಸ್‌ ಆಶ್ರಮ ಸ್ಥಾಪನೆ 1904 
ಬೋರ್‌ ಯುದ್ಧ ಮತ್ತು ಜೂಲು ದಂಗೆಯಲ್ಲಿ 
ಇಂಡಿಯನ್‌ ಅಂಬುಲೆನ್ಸ್‌ ಕೋರ್‌ ನೇತೃತ್ವ 1899 
ಮತ್ತು 1906 
ಬ್ರಹ್ಮಚರ್ಯ ವ್ರತ ಸ್ವೀಕಾರ 1906 
ಇಂಗ್ಲೆಂಡಿಗೆ ಪ್ರಯಾಣ 1906 
ಮತ್ತು 1909 
ದಕ್ಷಿಣ ಆಫ್ರಿಕಾದಲ್ಲಿ ಪ್ರಥಮ ಜೈಲುವಾಸ 1908 
ಟಾಲ್‌ಸ್ಟಾಯ್‌ ಆಶ್ರಮ ಸ್ಥಾಪನೆ 1910 
ದಕ್ಷಿಣ ಆಫ್ರಿಕಾದಲ್ಲಿ ಚಾರಿತ್ರಿಕ ಸತ್ಯಾಗ್ರಹ ಆರಂಭ 1913 
ಭಾರತಕ್ಕೆ ಆಗಮನ 1915 


59 / ಸ್ಥಾತಂತ್ಯ 


ಸಾಬರಮತಿ ಆಶ್ರಮ ಸ್ಥಾಪನೆ 1915 


ಖೇಡಾದಲ್ಲಿ ಕರನಿರಾಕರಣೆ ಚಳುವಳಿ 1918 
ಜಲಿಯನ್‌ ವಾಲಾಬಾಗ್‌ ಹತ್ಯಾಕಾಂಡ 1919 
ಯಂಗ್‌ ಇಂಡಿಯಾ, ನವಜೀವನ ಪತ್ರಿಕೆಗಳ ಆರಂಭ 1919 
ಅಸಹಕಾರ ಆಂದೋಲನ 1921 
ಭಾರತದಲ್ಲಿ ಪ್ರಥಮ ಜೈಲುವಾಸ 1922 
ಖಾದಿ ಪ್ರವಾಸ 1927 
ಉಪ್ಪಿನ ಸತ್ಯಾಗ್ರಹ ಮತ್ತು ದಾಂಡೀಯಾತ್ರೆ 1930 
ಯೂರೋಪು ಸಂದರ್ಶನ ಮತ್ತು ದುಂಡು ಮೇಜಿನ ಪರಿಷತ್ತು 1931 
ಸೇವಾಗ್ರಾಮ ಆತ್ರಮ ಸ್ಥಾಪನೆ 1933 
ಹರಿಜನ ಯಾತ್ರೆ 1933 
ಹರಿಜನ ಸಾಪ್ತಾಹಿಕ ಪ್ರಾರಂಭ 1933 
ನಯೀ ತಾಲೀಂ ಶಿಕ್ಷಣ ಪದ್ಧತಿ ಪ್ರಾರಂಭ 1937 
“ಭಾರತ ಬಿಟ್ಟು ತೊಲಗಿ” ಚಳುವಳಿ 1942 
ಕೊನೆಯ ಬಾರಿಗೆ ಆಗಾಖಾನ್‌ ಅರಮನೆಯಲ್ಲಿ ಸೆರೆವಾಸ 1942-44 
ಹಂತಕನ ಗುಂಡೇಟಿಗೆ ಬಲಿ 30-1-1948 


ಸ್ಥಾತಂತ್ರ್ಯ / 60 


ಕ ಚಾರ a cls 


ps ಹಾಸ, 
ಸ ವು 


UW 0 82 82 RW WR 82 2 RY NS [ಕಾಡ et ph pe pk pe ದು, 
ಐಂ 2೦ ಚಾಹ ಆಣ ಗದ ೦೦೦ 20. ಆ ೬3 


ಆರೋಗ್ಯ ರಹಸ್ಯ 
ಕರ್ನಾಟಕದಲ್ಲಿ ಗಾಂಧೀ 
ರಾಮನಾಮ 

ಗಾಂಧೀ ಬಳಗದ ವಿದೇಶಿಯರು 
ಆರೋಗ್ಯ 

ಪ್ರಾರ್ಥನೆ 

ಸತ್ಯಾಗ್ರಹ 

ಮಹಿಳೆಯರಿಗಾಗಿ 
ಪಂಚಾಯತ್‌ ರಾಜ್‌ 
ಆದರ್ಶಗಳು 

ನಮ್ಮ ಗಾಂಧೀ ತಾತ 
ದೇವನಗರಿಯಲ್ಲಿ ಗಾಂಧೀ ಧ್ದನಿ 


4 ನಮ್ಮ ಗಾಂಧೀ ತಾತ 


ಹೋರಾಟ ಶ್ರೀ 

ಮಹಾತ್ಮ ಗಾಂಧೀಜಿಯವರ ಮೈಲಿಗಲ್ಲು 
ಗಾಂಧೀಜಿ ಜೀವನ ಚರಿತ್ರೆ 
ಕುವೆಂಪು ಕಂಡ ಗಾಂಧೀ 

ಉಪ್ಪಿನ ಸತ್ಯಾಗ್ರಹ 

ಹಿಂದ್‌ ಸ್ವರಾಜ್‌ 

ಗಾಂಧೀ ಮತ್ತು ಆಧ್ಯಾತ್ಮಿಕ ಜೀವನ 
ನನ್ನ ಕನಸಿನ ಭಾರತ 

ಹಿಂದೂ ಧರ್ಮ 

ಮಹಿಳೆಯರು 

ಸ್ವಾತಂತ್ರ್ಯ 

ಅಸ್ಪಶ್ಯತೆ 

ಒಳ್ಳೆಯ ಜೀವನ 

ಪ್ರಾರ್ಥನೆ 

ಗಾಂಧೀ ಮತ್ತು ಕರ್ನಾಟಕ 

ಸತ್ಯ 

ವಿದ್ಯಾರ್ಥಿಗಳಿಗಾಗಿ 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಪ್ರಕಟಣೆಗಳು 


10-00 
5-00 
6-00 

40-00 
8-00 
8-00 
8-00 
8-00 

12-00 

12-00 

25-00 
2-00 

15-00 

40-00 
3-00 

25-00 

25-00 
5-00 

50-00 

25-00 

30-00 

25-00 

30-00 

25-00 

30-00 

25-00 

25-00 

200-00 

30-00 

30-00 


61 / ಸ್ವಾತಂತ್ಯ 


ಸರ್ವೋದಯ 

ಖಾದಿ ಗ್ರಾಮೋದ್ಯೋಗ 

ನನ್ನ ಬಾಲ್ಯದ ನೆನಪುಗಳು 
ಗ್ರಾಮರಾಜ್ಯ ಆಡಳಿತ 

ನನ್ನ ಕನಸಿನ ಸ್ವರಾಜ್ಯ 

ಗಾಂಧೀ ಮತ್ತು ಹಾಸ್ಯ 

ನನ್ನ ಆದರ್ಶಗ್ರಾಮ 

ಮಹಾತ್ಮ ಗಾಂಧೀ ವಿಚಾರಗಳು ಹಾಗೂ 
ವ್ಯವಸ್ಥಾಪನ ಪದ್ದತಿ 

ಸತ್ಯಾಗಹಿ 

ಗ್ರಾಮದಾನ ಗ್ರಾಮ ಸ್ವರಾ 
ಗಾಂಧೀಜಿಯವರ ಪ್ರಾತ: 

ಸಾಯಂ ಪ್ರಾರ್ಥನೆ ಮತ್ತು ಭಜನೆ 
ಉಪ್ಪಿನ ಸತ್ಯಾಗ್ರಹ ಮತ್ತು ಮೈಲಾರ ಮಹಾದೇವ 
ಸತ್ಯಾಗ್ರಹ 

ಹಿಂದ್‌ ಸ್ವರಾಜ್‌ 

ಆರೋಗ್ಯ 

ಮಹಾತ್ಮ ಗಾಂಧಿ ಪ್ರಸ್ತುತತೆ 
ಬಹುರೂಪಿ ಗಾಂಧಿ 

ನಂದಿ ಗಿರಿಧಾಮದಲ್ಲಿ ಮಹಾತ್ಮ ಗಾಂಧಿ 
ಕೃತಯುಗಿ ವಿನೋಬಾ ಭಾವೆ 
ಮೋಹನ ತರಂಗ 

ನಮ್ಮ ಗಾಂಧಿ ತಾತ 

ಗೀತಾ ಪ್ರವಚನ 

ಜೆ.ಪಿ. ಜೀವನ ಹಾದಿ 

ಗಣ್ಯರು ಕಂಡಂತೆ ಗಾಂಧಿ 
ಗೀತಾಮಾತೆ 

Temple & Mosque 
Rastrapita Mahatma Gandhi 
Swarajya of Dreams 

Gandhi My Grand Father 
Grand Pa Gandhi 

Relevance of Gandhi 
Vinoba age of the sage 


ಸ್ಥಾತಂತ್ಯ / 62 


30-00 
30-00 
30-00 
5-00 
5-00 
20-00 
5-00 


48-00 
40-00 
25-00 


5-00 
5-00 
5-00 
5-00 
10-00 
10-00 
30-00 
15-00 
40-00 
5-00 
80-00 
45-00 
20.0 
80.00 
10-00 
25-00 
5-00 
5-00 
5-00 
20-00 
20.00 


ಕರ್ನಾಟಕದಲ್ಲಿ ಗಾಂಧೀಜಿ ಬೇಟಿ ನೀಡಿದ ಸ್ಥಳಗಳು 


ಬೆಂಗಳೂರು 
ಬೆಳಗಾವಿ 


ಬಿಜಾಪುರ 


ಕಾಸರಗೋಡು 
ಮಂಗಳೂರು 
ಬೆಂಗಳೂರು 


ನಿಪ್ಪಾಣಿ, ಚಿಕ್ಕೋಡಿ, ಹುಕ್ಕೇರಿ 


ಸಂಕೇಶ್ವರ, ಬೆಳಗಾವಿ 


ಬೆಳಗಾವಿ ಶಹಾಪುರ 
ಖಾನಾಪುರ, ನಂದಗಢ 
ಹಳ್ಳಾಳ 

ಧಾರವಾಡ 

ಹುಬ್ಬಳ್ಳಿ, ಗದಗ 
ಸಾಂಗಲಿ 

ಬಾಗಲಕೋಟೆ 
ಬಿಜಾಪುರ, ಸೊಲ್ಲಾಪುರ 
ಬಳಾರಿ 


೪ 
ಬೆಳಗಾವಿ 


ಗುಲ್ಬರ್ಗಾ 
ನಿಪ್ಪಾಣಿ 


222೭22೫22೫2 ೫೫ ಐ 


2ು 


. 08-05-1915 
. 27-04-1916 ರಿಂದ 
. 01-05-1916 ರವರೆಗೆ 


. 05-05-1918 ರಿಂದ 
. 06-05-1918 ರವರೆಗೆ 


. 19-08-1920 
. 20-08-1920 
. 21-08-1920 


. 08-11-1920 
. 09-11-1920 


ದಿ. 10-11-1920 
ದಿ. 11-11-1920 
ದಿ. 12-11-1920 
ದಿ. 27-05-1921 
ದಿ. 28-05-1921 
ದಿ. 
ದಿ 
ದಿ 
ದಿ 
ದಿ 
ದಿ 


30-05-1921 


. 21-12-1924 ರಿಂದ 
_ 30-12-1924 ರವರೆಗೆ 


. 22-02-1927 


. 28-03-1927 ರಿಂದ 
. 30-12-1924 ರವರೆಗೆ 


63 / ಸ್ಟಾತಂತ್ರ 


ಅ ಬೆಳಗಾವಿ 
ಅ ಬೆಂಗಳೂರು 


ತುಮಕೂರು 

ತುಮಕೂರು, ಮಧುಗಿರಿ 
ತುಮಕೂರು 

ಬೆಂಗಳೂರು 

ಬೆಂಗಳೂರು 

ಕೃಷ್ಣರಾಜಸಾಗರ, ಯಡತೊರೆ 
ಶ್ರೀರಂಗಪಟ್ಟಣ 

ಮೈಸೂರು 

ಬೆಂಗಳೂರು 


ಕ್ಲೊಸ್‌ಪೇಟೆ (ರಾಮನಗರ) 
ಕಾನಕನಹಳ್ಳಿ (ಕನಕಪುರ) 


ಬೆಂಗಳೂರು 

ಅರಸೀಕರೆ, ಹಾಸನ 
ಹಾಸನ 

ಹಾಸನ, ಹೊಳೆನರಸೀಪುರ 
ಬೆಂಗಳೂರು 


ದಾವಣಗೆರೆ 


ಹರಿಹರ, ಹೊನ್ನಾಳಿ 
ಮಲೆಬೆನ್ನೂರು 


ಸ್ಥಾತಂತ್ರ್ಯ / 64 


ಅಲ ಲಲ ಲ 


ಅ ಲ ಲಲ ಲಲ ಲಂ 


ಅಲಲಲರಲಲಲಂಲಂಲರಂಲಲ 


. 19-04-1027 
. 20-004-1927ರವರೆಗೆ 
. 06-06-1927 ರಿಂದ 

. 13-07-1927 


14-07-1927 
15-07-1927 
16-07-1927 


. 17-07-1927 


18-07-1927 


. 19-07-1927 


. 22-07-1927 


. 12-07-1927 
. 30-07-1927 


. 31-07-1927 


. 01-08-1927 
. 02-08-1927 
. 03-08-1927 
. 04-08-1927 


. 05-08-1927 
. 11-08-1927 ರವರೆಗೆ 


. 12-08-1927 
.- 13-08-1927 


ರಿಂದ 


ರವರೆಗೆ 


ರಿಂದ 
ರವರೆಗೆ 


ರಿಂದ 


ry KS 


ಶಿವಮೊಗ್ಗ 


ಆಯನೂರು, ಕುಂಸಿ, ಸಾಗರ 
ಶಿವಮೊಗ್ಗ, ತೀರ್ಥಹಳ್ಳಿ 
ಮಂದಗದ್ದೆ, ರಾಜನೂರು 


ಶಿವಮೊಗ್ಗ 


ಭದ್ರಾವತಿ, ತರೀಕೆರೆ 
ಬೀರೂರು, ಕಡೂರು 


ಚಿಕ್ಕಮಗಳೂರು 


ಬೇಲೂರು, ಹಳೇಬೀಡು 
ಅರಸೀಕರೆ 


ತಿಪಟೂರು 
ಬೆಂಗಳೂರು 
ಬೆಂಗಳೂರು 
ಹೊಸೂರು, ಸೂಳಗಿರಿ 


ಕೃಷ್ಣಗಿರಿ 
ಬೆಂಗಳೂರು 


ಹಿಂದೂಪುರ, ವಿಧುರಾಶ್ವಥ 
ಗೌರಿಬಿದನೂರು 


ದೊಡ್ಡಬಳ್ಳಾಪುರ, ತುಮಕೂರು 


ತ್ಯಾಮಗೊಂಡ್ಲು, ನೆಲಮಂಗಲ 
ಬೆಂಗಳೂರು, ಮೈಸೂರು 
ತಗಡೂರು, ಬದನವಾಳ 
ನಂಜನಗೂಡು, ಮೈಸೂರು 
ಮಂಡ್ಯ, ರಾಮನಗರ 
ಕನಕಪುರ, ಬಿಡದಿ, ಕೆಂಗೇರಿ 


.- 15-08-1927 
. 17-08-1927 


. 15-08-1927 
- 18-08-1927 


. 19-08-1927 
. 20-08-1927 


. 21-08-1927 
. 22-08-1927 
» 23-08-1927 
. 24-08-1927 


. 25-08-1927 


. 30-08-1927 
. 04-01-1934 


. 05-01-1934 


. 06-01-1934 


ರಿಂದ 
ರವರೆಗೆ 


65 / ಸ್ಟಾತಂತ್ಯ 


ಬೆಂಗಳೂರು 


ಪೊನ್ನಂಪೇಟೆ, ಹುದಿಕೇರಿ 


ವಿರಾಜಪೇಟೆ, ಬೆಳ್ಳೂರು 
ಸೋಮವಾರ ಪೇಟೆ 
ಗುಂಡುಕಟ್ಟಿ 


ಮಡಿಕೇರಿ, ಸಂಪಾಜೆ, ಸುಳ್ಯ 
ಪುತ್ತೂರು, ಉಪ್ಪಿನಂಗಡಿ 
ವಿಠಲಗಬ್ಬ, ಕಲ್ಲಡ್ಕ, ಪಾಣೆ 
ಮಂಗಳೂರು, ಬಂಟ್ವಾಳ 
ಮಂಗಳೂರು 


ಮಂಗಳೂರು, ಗುರುಪುರ, ಬಜ್ಪೆ 
ಯಳ್ಳೂರು, ಕಟೀಲು, ಕಿನ್ನಗೋಳಿ 
ಮೂಲ್ಕಿ, ಪಡುಬಿದ್ರಿ, ಕಾಟಪಾಡಿ 
ಗುರುಪುರ, ಉದಯಪುರ 
ಉಡುಪಿ, ಬ್ರಹ್ಮಾವರ, ಸಿದ್ದಾಪುರ 
ಕುಂದಾಪುರ 


ಕುಂದಾಪುರ, ಭಟ್ಕಳ 
ಹೊನ್ನಾವರ, ಕಾರವಾರ 
ಕಾರವಾರ, ಕುಮುಟಾ, ಅಂಕೋಲ 
ಚಂದಿಯಾ, ಶಿರಸಿ 

ಸಿರಸಿ, ಸಿದ್ದಾಪುರ, ದಾಸನಕೊಪ್ಪ 
ಇಸಲೂರು, ಏಕಾಂಬಿ, ಆಲೂರು 
ಬ್ಯಾಡಗಿ, ಮೋಟೆಬೆನ್ನೂರು 


ಹಾವೇರಿ, ರಾಣೆಬೆನ್ನೂರು, ಹರಿಹರ ದಿ. 
ದಾವಣಗೆರೆ, ಹರಪನಹಳ್ಳಿ. ಕೊಟ್ಟೂರು 


ಕೂಡ್ಲಿಗೆ, ದುಗ್ಗಾವತಿ, ಕಣಿವೆಹಳ್ಳಿ 
ಸೊಂಡೂರು 


ಸ್ಥಾತಂತ್ಯ / 66 


ಅಲ ಲ ಲಲ 


ದಿ. 


ದಿ. 


. 07-01-1934 ರಿಂದ 
. 09-01-1934 ರವರೆಗೆ 


. 22-02-1934 
. 23-02-1934 


. 24-02-1934 


. 25-02-1934 


. 26-02-1934 
. 27-02-1934 


28-02-1934 


01-03-1934 


02-03-1934 


ಸೊಂಡೂರು, ಬಳ್ಳಾರಿ, ಹೊಸಪೇಟೆ ದಿ. 03-03-1934 
ಭಾವಾಪುರ, ಗದಗ, ಜಕ್ಕಲಿ, ಹುಬ್ಬಳ್ಳಿ 


ಹುಬ್ಬಳ್ಳಿ, ಧಾರವಾಡ, ಅಮ್ಮಿನಭಾವಿ ದಿ. 04-03-1934 
ಹಿರೇಉಳ್ಳಗೇರಿ, ಬೈಲಹೊಂಗಲ 

ಉಪ್ಪಿನ, ಬೆಟಗೇರಿ, ಸೌಂದತ್ತಿ 

ಸಂಪಗಾಂವ್‌, ಹೊಸೂರು, ಬೆಳಗಾವಿ 


ಬೆಳಗಾವಿ ದಿ. 05-03-1934 
ಬೆಳಗಾವಿ ದಿ. 06-03-1934 
ಬೆಳಗಾವಿ, ಯಮಕನಮರಡಿ ದಿ. 07-03-1934 


ಹುಕ್ಕೇರಿ, ಗೋಕಾಕ, ಸಂಕೇಶ್ವರ 
ನವಲೀಹಾಳ, ಚಿಕ್ಕೋಡಿ, ಅಂಕಲಿ 
ಶೆಡಬಾಳ, ಬನಹಟ್ಟಿ, ಅಥಣಿ 
ಬಿಜಾಪುರ, ತಿಕೋಟ, ತೊರವಿ 


ಇಳಕಲ್‌ 

ನಂದಿ ಬೆಟ್ಟ 10-05-1936 ರಿಂದ 
30-05-1936 ರವರೆಗೆ 

ಚಿಕ್ಕಬಳ್ಳಾಪುರ, ಚಿಂತಾಮಣಿ 31-05-1936 

ಕೋಲಾರ, ಬಂಗಾರಪೇಟೆ, ಕೆ.ಜಿ.ಎಫ್‌ 

ಬೆಂಗಳೂರು 01-06-1936 ರಿಂದ 
12-06-1936 ರವರೆಗೆ 

ಬೆಳಗಾವಿ ಜಿಲ್ಲೆಯ ಹುದಲಿ 16-04-1936 ರಿಂದ 


21-04-1937ರವರೆಗೆ 


67 / ಸ್ಥಾಡಂತ್ರ 


ಏಕಾದಶ ವ್ರತಗಳು 


ಸತ್ಯ Truth 

ಅಹಿಂಸೆ Ahimsa or Love 

ಆಸ್ತೇಯ (ಕದಿಯದಿರುವುದು) Non-Stealing 

ಬ್ರಹ್ಮಚರ್ಯ Brahmacharya or Chastity 
ಅಸಂಗಹ (ಅಪರಿಗಹ) Non-Possession 

ಶರೀರ ಶ್ರಮ Physical Labour 

ಅಸ್ಟಾದ (ನಾಲಿಗೆ ಚಪಲ) Control on the Palate 
ಸರ್ವತ್ರ ಭಯವರ್ಜನ (ಅಭಯ) ್ವerlessness 

ಸರ್ವಧರ್ಮ ಸಮಾನತ್ವ Equality of Religion 

ಸ್ವದೇಶಿ Swadeshi 


ಸ್ಪರ್ಶ ಭಾವನೆ (ಅಸ್ಪಶ್ಯತಾ ನಿವಾರಣೆ) Removal of Untouchability 


ಏಳು ಸಾಮಾಜಿಕ ಪಾತಕಗಳು Seven Social Sins 


ತತ್ನರಹಿತ ರಾಜಕಾರಣ Politics without Principles 
ದುಡಿಮೆ ಇಲ್ಲದ ಸಂಪತ್ತು Wealth without Work 

ಆತ್ಮಸಾಕ್ಷಿ ಇಲ್ಲದ ಸಂತೋಷ Pleasure without Conscience 
ಚಾರಿತ್ರ್ಯವಿಲ್ಲದ ಶಿಕ್ಷಣ Education without Character 
ನೀತಿ ಇಲ್ಲದ ವ್ಯಾಪಾರ Commerce without Morality 
ಮಾನವೀಯತೆ ಇಲ್ಲದ ವಿಜ್ಞಾನ Science without Humanity 
ತ್ಯಾಗ ಇಲ್ಲದ ಪೂಜೆ Worship without Sacrifice 

ದ ಮಹಾತ್ಮ ಗಾಂಧೀಜಿ 


ಸ್ಥಾತಂತ್ರ್ಯ / 68 


ಹದಿನೆಂಟು ರಚನಾತ್ಮಕ ಕಾರ್ಯಗಳು 
18 CONSTRUCTIVE PROGRAMMES 


ಮತೀಯ ಐಕ್ಯತೆ 
ಅಸ್ಪಶ್ಯತಾ ನಿವಾರಣೆ 
ಪಾನನಿರೋಧ 

ಖಾದಿ 

ಇತರೆ ಗ್ರಾಮೋದ್ಯೋಗ 
ಗ್ರಾಮ ನೈರ್ಮಲ್ಯ 
ಮೂಲ ಶಿಕ್ಷಣ 

ವಯಸ್ಕರ ಶಿಕ್ಷಣ 
ಮಹಿಳಾ ಸಬಲೀಕರಣ 
ಆರೋಗ್ಯ ಮತ್ತು ಶುಚಿತ್ವ ಶಿಕ್ಷಣ 
ಪ್ರಾದೇಶಿಕ ಭಾಷೆ ` 
ರಾಷ್ಟ್ರಭಾಷೆ 

ಆರ್ಥಿಕ ಸಮಾನತೆ 
ರೈತರ ಸಬಲೀಕರಣ 
ಕಾರ್ಮಿಕರ ಸಬಲೀಕರಣ 
ಆದಿವಾಸಿ ಸಬಲೀಕರಣ 
ಕುಷ್ಠರೋಗ ನಿರ್ಮೂಲನೆ 
ವಿದ್ಯಾರ್ಥಿ 


Communal Unity 
Removal of Untouchability 
Prohibition 

Khadi 

Other village industries 
Village Sanitation 

Basic Education 

Adult Education 

Women Empowerment 
Hygiene & Health Education 
Provincial Languages 
National Language 
Economic Equality 
Empowerment of Farmers 
Empowerment of Labours 
Tribal Empowerment 
Cure of Lepracy 

Students 


69 / ಸ್ವಾತಂತ್ರ್ಯ 


ue lil pei ತೆ. 


yy ಈ a ವ ಫ್ರಿ 

ಸ ಹ್ಹಾ | ಔ ಕ್ರ ತ್ರಾ 
ಅ » ಚ ಜೆ 

AU y pS 


ಶೂಲ 1 We msn’ 
ಎಮ್‌ ್‌ ee A 
po ಶಿ 3 te ಹ್‌ ಷ್‌ 
ತ \ 5 ೫ 
Waa ಕಷ್ಟ 1 
“hs ತ 6 3% 4 
ಇಲ 8 aE. ಶ್ನತ tee 3 
ನ್ನ ಸ 
ತ ಗನ ಯಂ ಎಟ ಓಟ AT, ್ಯ AC 
Ke 14 1s NG AAR 


ಹೆ ಕ್ರ, | ಚ 
ಫೆ ಹ್ಗ 478 wy (3 KE “Leg 


ದಕ್ಷಿಣ ಅಫ್ರಿಕಾದಲ್ಲಿನ ವಿಮೋಚನಾ ಹೋರಾಟ ಮತ್ತು ಭಾರತದ 
ಸ್ವಾತಂತ್ರ್ಯ ಹೋರಾಟದ ಮಾರ್ಗದಲ್ಲಿ ಗಾಂಧೀಜಿ ಅವ 
ಸ್ಥಾತಂತ್ಯವನ್ನು ವಿವಿಧ ಆಯಾಮಗಳಲ್ಲಿ ಚರ್ಚಿಸಿದವರು ಮತ್ತು 
ಅದರಂತೆ ಸತತ ಪ್ರಯೋಗಗಳನ್ನು ನಡೆಸುತ್ತಾ ಸ್ಪಾತಂತ್ಯದ ಸತ್ಯವನ್ನು 
ಅನಾವರಣಗೊಳಿಸುತ್ತಾ ಶ್ರಮಿಸಿದರು. ಪತ್ರಿಕೆಗಳಲ್ಲಿ, ಭಾಷಣಗಳಲ್ಲಿ 
ಬರವಣಿಗೆಗಳಲ್ಲಿ ಗಾಂಧೀಜಿ ಅವರು ವ್ಯಾಖ್ಯಾನಿಸಿದ ಸ್ಥಾತಂತ್ಯದ 
ಸತ್ಯದ ಸ್ವರೂಪವನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಲು ಮತ್ತು 
ಅದನ್ನು ಪ್ರಕಟಿಸಲು ಕಾರಣಕರ್ತರಾದ ಮೊದಲ ಅಧ್ಯಕ್ಷ ರಿಗೆ ಮತ್ತು 
ನಿಕಟಪೂರ್ವ ಅಧ್ಯಕ್ಷರಿಗೆ ಅಭಿನಂದನೆಗಳು ಸಲ್ಲುತ್ತವೆ. ಗಾಂಧೀಜಿ 
ಅವರು ಸ್ವಾತಂತ್ರ್ಯವನ್ನು ಜೀವನದುಸಿರೆನ್ನುತ್ತಾ ಸತ್ಯ ಮತ್ತು 
ಅಹಿಂಸೆಯ ಮಾರ್ಗದಿಂದ ಪಜ ಪಡೆಯುವ ವಿನೂತನ 
ಪಥವನ್ನು ಜಗತ್ತಿಗೆ ತೋರಿಸಿಕೊಟ್ಟರು. ಅಂಥಹ ಜಗದ್ದಂದ್ಯವಾದ 
ಸ್ಥಾತಂತ್ಯದ ಮಾರ್ಗವನ್ನು ಕಾಪಾಡುವುದರ ಮೂಲಕ ನಾವೆಲ್ಲರೂ 
ಭಾರತದ ಪ್ರಜಾಪ್ರಭುತ್ವ ಅಖಂಡತೆ ಮತ್ತು ಸಮಗ್ರತೆಯ 
ರಕ್ಷಕರಾಗಬೇಕಿದೆ ಎಂಬುದನ್ನು ಈ ಕೃತಿ ಅಭಿವ್ಯಕ್ತಿಸಿದೆ. 


ಇಂದಿರಾ ಕೃ ಪ 


ನಿ ಬ 


ಗೌ. ಕಾರ್ಯದರ್ಶಿ 


ಕರ್ನಾಟಕ ಗಾಂಧೀ ಸ್ಕಾರತ ನಿಧಿ 
ಗಾಂಧೀ ಭವನ, ಕುಮಾರ ಪಾರ್ಕ್‌ ಪೂರ್ವ, ಬೆಂಗಳೂರು 


